KA / BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ || ಬೆಂಗಳೂರು, ಗುರುವಾರ, ಜುಲೈ ೩೦, ೨೦೦೯ ( ಶ್ರಾವಣ ೮, ಶಕ ವರ್ಷ ೧೯೩೧) 


ಸಂಚಿಕೆ ೩೧ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಜಿ.ಬಿ . ದೇಸಾಯಿ ನಿರ್ದೇಶಕರು ( ಸಿ), ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಇವರ 

ವಿರುದ್ಧದ ಆರೋಪಗಳ ವಿಚಾರಣೆಯ ಅಂತಿಮ ಆದೇಶ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ :ಸಿಆಸುಇ 4 ಎಸ್‌ಇಎನ್ 2005, ದಿನಾಂಕ :28.11.2006. 

2) ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ, ಬೆಳಗಾವಿ ಹಾಗೂ ವಿಚಾರಣಾಧಿಕಾರಿಗಳು ಇವರ 

ವರದಿ ದಿನಾಂಕ :14 .8.2007ರ. 
ಪ್ರಸ್ತಾವನೆ: 

- ಡಾ : ಜಿ.ಬಿ . ದೇಸಾಯಿ ನಿವೃತ್ತ, ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಸೇವೆಗಳು ಇವರು 
ನಿರ್ದೇಶಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ 2003 - 04 ಮತ್ತು 2004 - 05 ನೇ ಸಾಲಿಗಾಗಿ ಆಸ್ಪತ್ರೆಗಳಿಗೆ ಬೇಕಾದ 
ವಿವಿಧ ಡಿಸೋಸಿಬಲ್ ಸಿರಂಜ್‌ಗಳು ಹಾಗೂ ಸರ್ಜಿಕಲ್ ಉಪಕರಣಗಳ ಖರೀದಿಯಲ್ಲಿ ಅವಹಾರ ಎಸಗಿದ್ದಾರೆಂಬ 
ಆರೋಪಕ್ಕಾಗಿ ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 26 .11 . 2006ರ ಸರ್ಕಾರಿ ಆದೇಶದಲ್ಲಿ ಅವರ ವಿರುದ್ಧ ಇಲಾಖಾ 
ವಿಚಾರಣೆಯನ್ನು ಆದೇಶಿಸಿ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿ ಇವರನ್ನು ವಿಚಾರಣಾಧಿಕಾರಿಯಾಗಿ 
ನೇಮಿಸಲಾಗಿತ್ತು. ವಿಚಾರಣಾಧಿಕಾರಿಗಳು ಮೇಲೆ ಓದಲಾದ ( 2) ರ ದಿನಾಂಕ:14.8.2007ರ ವಿಚಾರಣಾ ವರದಿ ಸಲ್ಲಿಸಿ 
ಪ್ರಕರಣದಲ್ಲಿ ಡಾ : ಜಿ. ಬಿ. ದೇಸಾಯಿ ಅವರು ಭಾರತ ಸರ್ಕಾರದ ದರ ಗುತ್ತಿಗೆ ಅಡಿಯಲ್ಲಿ ನಿಯಮಗಳನ್ನು ಪಾಲಿಸಿ 
ಪರಿಕರಗಳನ್ನು ಖರೀದಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಅನುಮತಿ ನೀಡಿದ್ದಾರೆ. ಸಿಗ್ನಾ ಮಾರ್ಕೆಟಿಂಗ್ ಸಂಸ್ಥೆಯು 
ಅಂಗೀಕೃತವಲ್ಲವೆಂದು ತಿಳಿಸಿ ಭಾರತ ಸರ್ಕಾರದ ದಿನಾಂಕ:15 .3.2004ರ ಪತ್ರವು ಭಾರತ ಸರ್ಕಾರದ ದಿನಾಂಕ:30 .3.2004ರ 
ನೆನಪೋಲೆಯೊಡನೆ ದಿನಾಂಕ:13. 4 .2004 ರಂದು ನಿರ್ದೇಶನಾಲಯದಲ್ಲಿ ಸ್ವೀಕರಿಸಲ್ಪಟ್ಟಿದೆ. 

ಾಹಿತಿ ದೊರತ ತಕ್ಷಣವೇ ಆರೋಪಿಯು ಎಲ್ಲಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ದಿನಾಂಕ:19 .4 .2004 
ರಂದು ಟೆಲಿಗ್ರಾಂ ಕಳುಹಿಸಿ ಸಿಗ್ತಾ ಸಂಸ್ಥೆಗೆ ಹಣ ಪಾವತಿ ಮಾಡದಿರುವಂತೆ ಸೂಚನೆ ನೀಡಿದ್ದಾರೆ. ಹಾಗೂ ಕೋಟಾ 
ದಾಖಲೆಗಳನ್ನು ಸಲ್ಲಿಸಿದ ಸಿಗ್ಯಾ ಸಂಸ್ಥೆಯ ವಿರುದ್ದ ದಿನಾಂಕ:7.5.2004ರಂದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ದೂರನ್ನು 
ದಾಖಲಿಸಿದ್ದಾರೆ. ಭಾರತ ಸರ್ಕಾರದ ಪತ್ರಗಳನ್ನು ನಿರ್ದೇಶನಾಲಯ ಮುಖ್ಯ ಲೆಕ್ಕಾಧಿಕಾರಿಗಳು ಆರೋಪಿಗೆ ವಿಳಂಬವಾಗಿ 
ಸಲ್ಲಿಸಿದ್ದಾರೆ. ಮೇಲಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಲಿಖಿತ ಬೇಡಿಕೆಗಳನ್ನು ಸಲ್ಲಿಸಿದ ನಂತರವೇ ಆರೋಪಿಯು ಅನುಮತಿ 
ನೀಡಿರುವುದು ಕಂಡುಬರುತ್ತದೆ. ಆದ್ದರಿಂದ ಆರೋಪ ಸಾಬೀತಾಗಿಲ್ಲ ಎಂಬ ಅಭಿಪ್ರಾಯ ನೀಡಿದ್ದಾರೆ. 

* ವಿಚಾರಣಾ ವರದಿಯಲ್ಲಿ ಡಾ : ಜಿ. ಬಿ. ದೇಸಾಯಿ ನಿರ್ದೆಶಕರು ( ನಿವೃತ್ತ) ಇವರ ವಿರುದ್ಧದ ಆರೋಪವು 
ಸಾಬೀತಾಗಿರುವುದಿಲ್ಲವೆಂಬ ವರದಿಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿದೆ. ಈ ವಿಚಾರಣಾ ವರದಿಯನ್ನು 
ಅಂಗೀಕರಿಸಲು ನಿರ್ಣಯಿಸಿ ಈ ಮುಂದಿನಂತೆ ಆದೇಶಿಸಿದೆ. 

( ೧೮೦೧ ) 


೧೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

ಭಾಗ - ೧ 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 04 ಎಸ್ಇಎನ್ 2005 , ಬೆಂಗಳೂರು, ದಿನಾಂಕ: 24ನೇ ಫೆಬ್ರವರಿ 2009 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಶ್ರೀ ಜಿ. ಬಿ. ದೇಸಾಯಿ ನಿರ್ದೇಶಕರು ( ನಿವೃತ್ತ) ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸೇವೆಗಳು, ಅವರನ್ನು ಪ್ರಸ್ತಾವನೆಯಲ್ಲಿ ವಿವರಿಸಿದ ಆರೋಗಳಿಂದ ದೋಷಮುಕ್ತಗೊಳಿಸಿ ಆದೇಶಿಸಿದೆ. 

- ಈ ಇಲಾಖಾ ವಿಚಾರಣೆ ನಡೆಯದಿದ್ದಲ್ಲಿ ಶ್ರೀಯುತರು ಯಾವ ಸೌಲಭ್ಯಗಳನ್ನು ಪಡೆಯುತ್ತಿದ್ದರೋ ಅವುಗಳನ್ನು 
ಪಡೆಯಲು ಅರ್ಹರಾಗಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ . ಎಸ್ . ಶಿವರಾಮ್ 
ಪಿ . ಆರ್ . 798 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 
ವಿಷಯ : ಶ್ರೀ ಆರ್.ಎಚ್. ರೆಡ್ಡಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಅವರ ವಿರುದ್ದ ಕೆ. ಸಿ.ಎಸ್.ಆರ್, ನಿಯಮ 214 

ರನ್ವಯ ಶಿಸ್ತು ಕ್ರಮವನ್ನು ಜರುಗಿಸಲು ಸರ್ಕಾರದ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: ಪತ್ರ ಸಂಖ್ಯೆ ಹೆಚ್ ವಿಸಿ 36 / 05, ದಿನಾಂಕ :25 .10. 2008 ರಿಜಿಸ್ಟ್ರಾರ್ ಜನರಲ್ , ಕರ್ನಾಟಕ ಉಚ್ಚ 

ನ್ಯಾಯಾಲಯ ಬೆಂಗಳೂರು, ಅವರಿಂದ. 
ಪ್ರಸ್ತಾವನೆ: 

- ರಿಜಿಸ್ಟ್ರಾರ್ ಜನರಲ್ , ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು, ಅವರು ಮೇಲೆ ಓದಲಾದ 
ದಿನಾಂಕ : 25 .10. 2008ರ ಪತ್ರದಲ್ಲಿ ಶ್ರೀ ಆರ್.ಎಚ್. ರೆಡ್ಡಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ( ನಿವೃತ್ತ ದಿನಾಂಕ: 30.6. 2005 ) 
21ನೇ ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಜಡ್ಸ್ ಬೆಂಗಳೂರು (ಸಿಬಿಐ ಪ್ರಕರಣಗಳ ವಿಚಾರಣಾ ನ್ಯಾಯಾಲಯ ) ಈ 
ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ ಮಾಜಿ ಮುಖ್ಯಮಂತ್ರಿ ಎಸ್. ಬಂಗಾರಪ್ಪ ಅವರ ವಿರುದ್ದ ಹೂಡಲಾದ ವಿಶೇಷ ಸಿಸಿ 
ಸಂಖ್ಯೆ 47/99ರಲ್ಲಿ ಆರೋಪಿ ಪರ ವಕೀಲರಿಂದ ಅಪಾರ ಪ್ರಮಾಣದ ಅಕ್ರಮ ಸಂಭಾವನೆಯನ್ನು ಪಡೆದು ಸಂಶಯಕ್ಕೆ 
ಎಡೆಮಾಡುವ ರೀತಿಯಲ್ಲಿ ಪ್ರಕರಣದ ವಿಚಾರಣೆ ನಡೆಸಿದಂತೆ ಕೇಸ್‌ ಶೀಟ್‌ಗಳಲ್ಲಿ ನಮೂದುಗಳನ್ನು ಮಾಡಿ ಆರೋಪಿಯನ್ನು 
ಖುಲಾಸೆಗೊಳಿಸಿ ಕಾಲ್ಪನಿಕ ದಿನಾಂಕಗಳಲ್ಲಿ ಆದೇಶವನ್ನು ಹೊರಡಿಸಿರುವುದು ಉಚ್ಚ ನ್ಯಾಯಾಲಯದ ವಿಚಕ್ಷಣ ಘಟಕವು 
ನಡೆಸಿದ ಪ್ರಾಥಮಿಕ ತನಿಖೆಯಿಂದ ಮೇಲ್ನೋಟಕ್ಕೆ ದೃಢಪಟ್ಟಿದ್ದು ಇದಕ್ಕಾಗಿ ಅವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ 214ನೇ ನಿಯಮದನ್ವಯ ಶಿಸ್ತು ಕ್ರಮವನ್ನು ಜರುಗಿಸಲು ಸರ್ಕಾರದ ಮಂಜೂರಾತಿ ನೀಡುವಂತೆ 
ಕೋರಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಅದನ್ನು ಒಪ್ಪಿ 
ಈ ಮುಂದಿನಂತೆ ಆದೇಶಿಸುತ್ತದೆ. 

- ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 1 ಸೇಉನ್ಯಾ 2009, ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್ 2009 

- ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 214 ( 2 )( ಬಿ)(i) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಶ್ರೀ ಆರ್.ಎಚ್. ರೆಡ್ಡಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಅವರ ವಿರುದ್ದ ಮೇಲೆ ಹೇಳಿದ ಆರೋಪ ಕುರಿತು ಶಿಸ್ತು 
ಕ್ರಮವನ್ನು ಜರುಗಿಸಲು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಈ ಮೂಲಕ ಮಂಜೂರಾತಿ ನೀಡುತ್ತದೆ . 

ವಿಚಾರಣೆಯು ಬೆಂಗಳೂರಿನಲ್ಲಿ ನಡೆಯತಕ್ಕದ್ದು ಹಾಗೂ ಸೇವೆಯಲ್ಲಿರುವ ಸರ್ಕಾರಿ ನೌಕರನನ್ನು ಸೇವೆಯಿಂದ ವಜಾ 
ಮಾಡುವಾಗ ಅನುಸರಿಸುವ ಕಾರ್ಯ ವಿಧಾನವನ್ನು ಈ ವಿಚಾರಣೆಯಲ್ಲಿಯೂ ಅನುಸರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಂ . ಎಸ್ . ಶಿವರಾಮ್ 
ಪಿ .ಆರ್. 799 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 
COMMERCE & INDUSTRIES SECRETARIAT 
Sub : Sub -lease of 8.0069 acres of land to M /s Gyenex De- Sulphur India [P ] Ltd ., 
Read : 1) Proceedings of the 45th SLSWCC meeting held on 3.10.2008 

2) SLSWCC Letter No . KUM /SLSWCC-45 /AD / 339/2008 -09 Dated 21.10.2008 issued 

to the Company . 

3) Letter No. KUM/ SLSWCC IAD / 399/ 2008 - 09 dated : 19 .1 . 2009 . 
Preamble : 

M /s Gyenex De - sulphur India [P ] Ltd., Bellary has proposed to establish unit for manufacture of 
" Desulphurising Compound [DSC )" with an investment of Rs. 45 .00 crores, in 8 acres of land to be taken 


237 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

೧೮ಂ೩ 
on sub -lease from M /s JSW steel Ltd ., adjacent to the factory of M .s Jamipol at No. A / 4 / 9 W , Nagar, 
Torangallu , Sandur, Bellary. 

The Proposal has been considered in the 45th State Level Single Window Clearance Committee 
held on 3. 10 .2008 and after detailed discussions the project is approved to establish unit for manufacture 
of " Desulphurising Compound [DSC )" with an investment of Rs 45.00 crores, in 8 acres of land to be 
taken on sub -lease from M /s JSW Steel Ltd ., Hence the following order . 

Government Order No.Cl 20 SPI 2009, Bangalore , Dated : 13 " February 2009 

In the circumstances explained above , The Government is pleased to approve the project 
proposal of M /s Gyenex De- sulphur India [P ] Ltd ., Bellary . 
INFRASTRUCTURE FACILITIES : 
Land : For manufacture of " Desulphurising Compound [DSC )" 8 acres of land to be taken on sub - lease 
from M /s JSW Steel Ltd ., adjacent to the factory of M /s Jamipol at No. A /4 / 9 , W Nagar Torangallu , 
Sandur , Bellary. 
Power: BESCOM to service 500KVA power supply . 
Water: the Unit shall adopt Rain Water harvesting waste water recycling . 
Environment Clearnace : The promoters were advised to obtain EC from State No work shall commence 
without prior to EC , as per prevailing Law . 
Pollution Control: The promoters were advised to obtain consent from KSPCB to establish the units . 
Building and Machinery/Layout Plan Approval: The promoters to obtain prior approval for proposed 
building plan and machinery layout from factories and boilers Department. 
Employment: The Company shall prepare a plan for development of human resource required for the 
project, train local people and provide employment to these trained local youth and comply with 
Government policy providing Employment to local people. A copy of human resource development plan 
shall be sent to the Commissioner for I.D . & Director of Industries and Commerce formonitoring. 
Incentives and Concessions : As applicable under Industrial Policy 2006 - 11. 
Statutory Approval and Clearances : Company to obtain statuory Clearance and apporver as 
applicable . 
Others : The promoter shall provide employment to local Kanadigas as per Dr. Sarojini Mahishi Report , 
wherever possible solar lighting and solar water heating must be adopted. There shall no violation of 
zoning regulations . 

In pursuance of the decision of the SLWCC , Government has no objection to sub -lease 8 . 0069 
acres of land to M /s Gyenex De -sulphur India [P ] Ltd ., from M /s JSW Steel Ltd ., as per the schedule given 
below 
SI.NO Village 

Survey Nos. 

Extent [Acres] 
Torangallu 

0 .2823 
2 Torangallu 

1.5458 
3 Torangallu 

0 . 9468 
Torangallu 

1,658 
5 Torangallu 

154 

3 .574 
Total 

8 .0069 
By order and in the name of the Governor ofKarnataka , 

APARNA PAVATE 
P .R . 628 

Desk Officer (Technical Cell ) 
Commerce & Industries Department 


82 
83 


97 


98 


besos ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

237 - 
PERSONNEL AND ADMINISTRATIVE REFORMS SECRETARIAT 
Government Order No . DPAR 04 SFP 2009, Bangalore , Dated : 10th February , 2009 
Sub : Redesignation & up - gradation of the Cadre post of Principal Chief Conservator of 

Forests in Karnataka State in terms of IFS (Pay) Amendment Rules, 2008 - issue of 

orders - regarding . 
Read : 1) Notification No . 14021 /4 / 2008 -AIS - II, dated : 27 . 9. 2008 of Government of India , 

DOPT , New Delhi. 
2 ) Letter dated 27. 9. 2008 from the Government of India , Ministry of Personnel , Public 

Grievances & Pensions , Department of Personnel and Training, New Delhi, 

addressed to the Chief Secretaries of all the State Governments . 
In pursuance of the letter dated 27 . 9 .2008 of the Government of India read at Sl.No. 2 above and 
under rule 3 ( 1)(D )(iii) of IFS (Pay ) 2nd AmendmentRules, 2008 vide Government of India Notification read 
at Sl.No. 1 above the existing IFS cadre post of Principal Chief Conservator of Forests, Karnataka , 
Bangalore in the " Above Super Time Scale (HAG + ) of Rs .75 , 500 /- (Annual increment at 3 % ) 
Rs . 80,000 /- (fixed ) Grade Pay-Nil" is upgraded and designated as Principal Chief Conservator of Forests 
(Head of Forest Force), Karnataka, Bangalore in the " Above Super Time Apex Scale of Rs. 80 ,000 / 
(fixed ) Grade Pay Nil w .e .f 27 .9 .2008 i.e . date of issue of Notification of IFS (Pay ) Amendment Rules, 
2008 . 

The incumbent who occupies the said post will be entitled to draw the apex scale of Rs. 80 ,000 
( fixed ) Grade Pay Nil as long as he/she occupies the said post. 

The post of Principal Chief Conservator of Forests (Head of Forest Force) Karnataka Bangalore 
in the Apex scale shall be filled by Selection from amongst the IFS officers holding the post of PCCF in 
the State Cadre in the " Above Super Time Scale (HAG + )Rs. 75 ,500/- (annual increment of 3 % )-80 , 000 / 
Grade Pay Nil” as per Note 2 below rule 3 ( 1) (D ) of IFS Pay 2nd Amendment Rules, 2008 . 

By order and in the name of the Governor ofKarnataka 

ASHOK .P . ATRE 
P .R . 630 

Under Secretary to Government 
Department of Personnel and Administrative Reforms (Services- 4 ) 

INFRASTRUCTURE DEVELOPMENT SECRETARIAT 
Sub : Release of funds for construction of RuB in heu of L . C .No. 31 between Gadag -Hulakoti 

Stations ( Deposit works). 
Read : 1) G . O . No . IDD 121 NSW 06 dated : 16.6 .2008 . 

2 ) G .O .No . IDD 65 NSW 08 dated :31 . 1. 2009. 
3 ) Letter No . RUB /GDG / 154 /Est dated : 18 . 12 . 2008 from the Deputy Chief Engineer, 

Construction , SWR Hubli. 
PREAMBLE : 

In the Government Orders read at (1) & (2 ) above, Government ofKarnataka has released so far 
an amount of Rs. 3. 90 crore towards construction of RuB in heu of L . C . No . 31 located between Gadag 
Hulakoti Stations on deposit contribution work basis . 

2 . The Deputy Chief Engineer, Construction , SWR , Hubli in his letter read at ( 3 ) above has stated 
that as per the detailed estimate the total cost works out to be Rs 4 .90 crores and has requested to 
release the balance amount of Rs. 1.00 crores towards construction of the said RuB . 

3. The Proposal of Railways has been examined and it has been decided to release an amount of 
Rs 1.00 crore out of the Budget of Rs . 30 .00 crore provided under Head of Account 5465 -01 - 190 - 3 -04 
(P )-211K -RIDE ROB /BUB projects during 2008 - 09 Hence this order. 


a 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

೧೮೦೫ 
Government Order No.IDD 65 NSW 2008, Bangalore, Dated :12th February 2009 

Government is pleased to release an amount of Rs. 1.00 Crores (one Crore Only ) towards 
construction of RuB in lieu of L . C .No. 31 between Gadag -Hulakoti Stations for deposit contribution work . 

2. This amount shall be met out under the Budgetary Head of Account 5465 -01- 190 - 3 -04 (P ) 
211K -RIDE ,ROB/RUB projects . 

3 . The Chief Executive Officer, K -RIDE , is authorized to draw the amount on a payee s receipt 
duty countersigned by the Under Secretary to Govt., IDD and CFO , K -RIDE , shall in turn deposit the 
same with the Financial Advisor and Chief Accounts Officer (Construction ), SWR, Bangalore . 

4 . This order is issued in exercise of the Financial Powers delegated vide , G . O . No . FD 1 TFP 
2008 dated 16 .5 .08 to Secretaries /Principal Secretaries of Administrative Department. 

By order and in the name of the Governor of Karnataka , 

N . MANJULA GEETHA 
P . R . 649 

Under Secretary to Government 

Infrastructure Development Department 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಆಯುಷ್ ( ಆಯುರ್ವೇದ, ಯೋಗ, ಯುನಾನಿ ಮತ್ತು ಹೋಮಿಯೋಪತಿ) ಪದವಿ ಕೋರ್ಸುಗಳ 

ವ್ಯಾಸಂಗಕ್ಕೆ ಪ್ರವೇಶ ಪರೀಕ್ಷೆಯನ್ನು ರದ್ದುಪಡಿಸುವ ಬಗ್ಗೆ. 
ಪ್ರಸ್ತಾವನೆ: 

ನಮ್ಮ ರಾಜ್ಯದಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಆಯುಷ್ ( ಆಯುರ್ವೇದ, ಯೋಗ, ಯುನಾನಿ, ಮತ್ತು 
ಹೋಮಿಯೋಪತಿ) ವಿಜ್ಞಾನ ಸಂಸ್ಥೆಗಳಲ್ಲಿ ಬೋಧಿಸುತ್ತಿರುವ ಆಯುಷ್ ( ಆಯುರ್ವೇದ, ಯೋಗ, ಯುನಾನಿ, ಮತ್ತು 
ಹೋಮಿಯೋಪತಿ) ವ್ಯಾಸಂಗಗಳಿಗೆ ಪ್ರವೇಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಪ್ರವೇಶ ಪರೀಕ್ಷೆಯ ಮೂಲಕ 
ನೀಡಲಾಗುತ್ತಿದೆ. 

ಈ ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ , ಆಯುಷ್ 
( ಆಯುರ್ವೇದ, ಯೋಗ, ಯುನಾನಿ, ಮತ್ತು ಹೋಮಿಯೋಪತಿ) ಪದವಿ ವ್ಯಾಸಂಗದ ಪ್ರವೇಶಕ್ಕೆ ಪ್ರಸ್ತುತ ಜಾರಿಯಲ್ಲಿರುವ 
ಪ್ರವೇಶ ಪರೀಕ್ಷೆಯನ್ನು ರದ್ದುಪಡಿಸಿ, ದ್ವಿತೀಯ ಪಿಯುಸಿ /12ನೇ ತರಗತಿಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ 
ಆಯುಷ್ (ಆಯುರ್ವೇದ, ಯೋಗ, ಯುನಾನಿ , ಮತ್ತು ಹೋಮಿಯೋಪತಿ) ಸೀಟುಗಳನ್ನು ಹಂಚಿಕೆ ಮಾಡಲು ಸರ್ಕಾರವು 
ತೀರ್ಮಾನಿಸಿ , ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 47 ಪಿಟಿಡಿ 2009, ಬೆಂಗಳೂರು, ದಿನಾಂಕ: 5ನೇ ಮಾರ್ಚ್ 2009 

2009 - 10ನೇ ಸಾಲಿನಿಂದ ಆಯುಷ್ (ಆಯುರ್ವೇದ, ಯೋಗ, ಯುನಾನಿ , ಮತ್ತು ಹೋಮಿಯೋಪತಿ) ಪದವಿ 
ಕೋರ್ಸುಗಳ ವ್ಯಾಸಂಗದ ಪ್ರವೇಶಕ್ಕೆ ಪ್ರಸ್ತುತ ಜಾರಿಯಲ್ಲಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ( CET) ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿ , ಮುಂದಿನ ಆದೇಶದವರೆಗೆ ದ್ವಿತೀಯ ಪಿಯುಸಿ /12ನೇ ತರಗತಿಯಲ್ಲಿ ಕನಿಷ್ಠ ಶೇ 50 ರಷ್ಟು 
ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರದ ಮೇಲೆ ಆಯುಷ್ ( ಆಯುರ್ವೇದ, ಯೋಗ, ಯುನಾನಿ , 
ಮತ್ತು ಹೋಮಿಯೋಪತಿ) ಪದವಿ ಕೋರ್ಸುಗಳ ವ್ಯಾಸಂಗಕ್ಕೆ ಸೀಟುಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹಂಚಿಕೆ 
ಮಾಡಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ವ್ಯಾಸಂಗಕ್ಕೆ ಕೌನ್ಸಿಲಿಂಗ್ ಮುಗಿದ ನಂತರ ಆಯುಷ್ ವ್ಯಾಸಂಗಗಳಿಗೆ 
ಕೌನ್ಸಿಲಿಂಗನ್ನು ಜರುಗಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಮಹಾಲಕ್ಷ್ಮಮ್ಮ 
ಪಿ . ಆರ್ . 860 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 

* ಶಿಕ್ಷಣ ಸಚಿವಾಲಯ 
ತಿದ್ದುಪಡಿ ಆದೇಶ ಸಂಖ್ಯೆ :ಇಡಿ:193:ಯೋಯೋಕ2008, ಬೆಂಗಳೂರು, ದಿನಾಂಕ:2ನೇ ಮಾರ್ಚ್, 2009 
ವಿಷಯ : ಶಿಕ್ಷಣ ಇಲಾಖೆಯ ಉನ್ನತ ಶಿಕ್ಷಣ ವಲಯದಡಿ ಬರುವ ಕಾಲೇಜು ಶಿಕ್ಷಣ ಇಲಾಖೆಯಡಿ ಹೊಸ 

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನು ಪ್ರಾರಂಭಿಸುವ ಬಗ್ಗೆ ಹೊರಡಿಸಿದ ಆದೇಶಕ್ಕೆ ತಿದ್ದುಪಡಿ 

ಮಾಡುವ ಕುರಿತು . 
ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ:[ ಇಡಿ:144:ಯೋಯೋಕಾ 2007, ದಿನಾಂಕ: 23 .7.2007] 

[ ಇಡಿ:105 : ಸ್ವೀಮರ ( ಯುನಿಕ್ ) 2009 , ದಿನಾಂಕ:23.7 .2007 ] 


೧೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩೦, ೨೦೦೯ 

ಭಾಗ - ೧ 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖಿತ ಸರ್ಕಾರದ ಆದೇಶದ ಅನುಬಂಧದಲ್ಲಿನ 
ಜಿಲ್ಲೆ ಗ್ರಾಮದ ಹೆಸರು 

ತಾಲ್ಲೂಕಿನ ಹೆಸರು 
ಮೈಸೂರು 

| ಹನಗೋಡು 

ಹುಣಸೂರು 
ಹಾಸನ 

ಹೆತ್ತೂರು 

| ಸಕಲೇಶಪುರ 
ಚಿಕ್ಕಮಗಳೂರು 

ಯಗಟಿ 

| 

ಕಡೂರು 
ಉತ್ತರ ಕನ್ನಡ 

ಬಾಡ 

| 

ಕುಮಟಾ 
ಎಂಬುದಕ್ಕೆ ಬದಲಾಗಿ 
ಗ್ರಾಮದ ಹೆಸರು 

ತಾಲ್ಲೂಕಿನ ಹೆಸರು 
ಬೆಳಗಾವಿ ಯರಗಟ್ಟಿ 

ಸವದತ್ತಿ 
ಬಾಗಲಕೋಟೆ ಕಲಾದಗಿ 

ಬೀಳಗಿ. 
ಬಾಗಲಕೋಟೆ ರಬಕವಿ - ಬನಹಟ್ಟಿ 

ಜಮಖಂಡಿ 
ಮೈಸೂರು ಕೆ. ಆರ್ . ನಗರ 

ಕೆ . ಆರ್. ನಗರ 
ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಉಳಿದ ಅಂಶಗಳು ಯಥಾವತ್ತಾಗಿ ಮುಂದುವರೆಯುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಐ . ಎಫ್ . ಮಾಗಿ 
ಪಿ .ಆರ್. 880 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ (ಯೋಜನೆ) 

ಕಾರ್ಮಿಕ ಸಚಿವಾಲಯ 
ವಿಷಯ: 1999ನೇ ಸಾಲಿನ ಪ್ರೊಬೇಷನರಿ ಸಹಾಯಕ ಕಾರ್ಮಿಕ ಆಯುಕ್ತರುಗಳು ಪರಿವೀಕ್ಷಣಾ ಅವಧಿಯನ್ನು 

ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಕಾಇ 326 ಎಲ್‌ಇಟಿ 2005 (1) ದಿನಾಂಕ : 25 .1.2006. 

2) ಸರ್ಕಾರದ ಪತ್ರ ಸಂಖ್ಯೆ :ಕಾಇ 326 ಎಲ್ಇಟಿ 2005, ದಿನಾಂಕ :17.2.2006. 
3) ಕಾರ್ಮಿಕ ಆಯುಕ್ತರು, ಬೆಂಗಳೂರು ಇವರ ಪತ್ರ ಸಂಖ್ಯೆ :ಜಿಜಡ್‌ಟಿ/ಸಿಆರ್ -144 /2007 - 08, 

ದಿನಾಂಕ:15 . 4 .2008. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ(1) ದಿನಾಂಕ:25 .1.2006ರ ಸರ್ಕಾರಿ ಅಧಿಸೂಚನೆಯಲ್ಲಿ ಕರ್ನಾಟಕ ಗೆಜೆಟೆಡ್ 
ಪ್ರೊಬೇಷನರುಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು 1977ರಡಿಯಲ್ಲಿ ಕರ್ನಾಟಕ 
ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡ ಒಟ್ಟು 5 ಅಭ್ಯರ್ಥಿಗಳನ್ನು ಸಹಾಯಕ ಕಾರ್ಮಿಕ ಆಯುಕ್ತರು ಹುದ್ದೆಗೆ 
ನೇಮಕಾತಿ ಆದೇಶ ನೀಡಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ ಈ ಸಹಾಯಕ ಕಾರ್ಮಿಕ ಆಯುಕ್ತರುಗಳನ್ನು 2 ವರ್ಷಗಳ 
ಕಾಲ ಪರಿವೀಕ್ಷಣಾ ಅವಧಿಯ ಮೇಲೆ ಇರುತ್ತಾರೆಂದು ಮತ್ತು ಈ ಅವಧಿಯಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಗೆ 
ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಬೇಕೆಂದು ತಿಳಿಸಲಾಗಿತ್ತು. ನೇಮಕಗೊಂಡ 5 ಸಹಾಯಕ 
ಕಾರ್ಮಿಕ ಆಯುಕ್ತರುಗಳು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ದಿನಾಂಕ:17.2.2006ರ ಸರ್ಕಾರದ ಪತ್ರದಲ್ಲಿ ಎಲ್ಲಾ 5 ಜನ ಸಹಾಯಕ 
ಕಾರ್ಮಿಕ ಆಯುಕ್ತರುಗಳಿಗೆ ಎರಡು ವರ್ಷಗಳ ತರಬೇತಿಗಾಗಿ ತೈನಾತಿಸಲಾಗಿತ್ತು. 

ಕಾರ್ಮಿಕ ಆಯುಕ್ತರು ಮೇಲೆ ಓದಲಾದ ಕ್ರಮಸಂಖ್ಯೆ ( 3) ದಿನಾಂಕ:15.4.2008ರ ಪತ್ರದಲ್ಲಿ 1999ನೇ ಬ್ಯಾಚ್‌ನ 
ಪ್ರೊಬೇಷನರಿ ಸಹಾಯಕ ಕಾರ್ಮಿಕ ಆಯುಕ್ತರುಗಳ ಪೈಕಿ ಶ್ರೀ ಗಿರೀಶ್ ಎಸ್ . ಪಾಟೀಲ್, ಪ್ರೊಬೇಷನರಿ ಸಹಾಯಕ 
ಕಾರ್ಮಿಕ ಆಯುಕ್ತರವರು ಯಾವುದೇ ದಾಖಲೆ ಒದಗಿಸಿರುವುದಿಲ್ಲವೆಂದು ತಿಳಿಸಿದ್ದಾರೆ. ಉಳಿದ ಪ್ರೊಬೇಷನರಿ ಸಹಾಯಕ 
ಕಾರ್ಮಿಕ ಆಯುಕ್ತರುಗಳ ಪರೀಕ್ಷಾರ್ಥಿ ಅವಧಿಯು ಅವರುಗಳ ಹೆಸರುಗಳ ಎದುರಿಗೆ ನಮೂದಿಸಿರುವ ದಿನಾಂಕದಂದು 
ಮುಕ್ತಾಯವಾಗಿರುತ್ತದೆಂದು ಹಾಗೂ ನಿಗಧಿತ ಇಲಾಖಾ ಪರೀಕ್ಷೆಗಳಲ್ಲಿ (ಕನ್ನಡ ಭಾಷಾ ವಿನಾಯಿತಿ ಸೇರಿ) 
ಉತ್ತೀರ್ಣರಾಗಿರುತ್ತಾರೆಂದು, ಇವರುಗಳ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳು ಬಾಕಿ 
ಇರುವುದಿಲ್ಲ ಆದ್ದರಿಂದ ಈ ಪತ್ರಾಂಕಿತ ಅಧಿಕಾರಿಗಳು 1977ರ ಕರ್ನಾಟಕ ನಾಗರೀಕ ಸೇವಾ ( ಪರೀಕ್ಷಾರ್ಥಿ) ನಿಯಮಾವಳಿ 
ನಿಯಮ 5ರನ್ವಯ ಪರೀಕ್ಷಾರ್ಥಿ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸುವಂತೆ ಕಾರ್ಮಿಕ ಆಯುಕ್ತರು 
ಕೋರಿರುತ್ತಾರೆ. ಇದನ್ನು ಪರಿಶೀಲಿಸಿದಲ್ಲಿ ಶ್ರೀಮತಿ ಎ. ಜೆ. ಶ್ರೀವಳ್ಳಿ, ಪ್ರೊಬೇಷನರಿ ಸಹಾಯಕ ಕಾರ್ಮಿಕ ಆಯುಕ್ತರು ಇವರ 
ಕಾರ್ಯನಿರ್ವಹಣಾ ವರದಿ ಲಭ್ಯವಿರುವುದಿಲ್ಲ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

೧೮೦೭ 
ಕಾರ್ಮಿಕ ಆಯುಕ್ತರು , ಬೆಂಗಳೂರು, ಇವರು 3 ಜನ ಪರಿವೀಕ್ಷಣಾ ಸಹಾಯಕ ಕಾರ್ಮಿಕ ಆಯುಕ್ತರುಗಳ ಬಗ್ಗೆ 
ನಿಗಧಿತ ಇಲಾಖಾ ಪರೀಕ್ಷೆಗಳಲ್ಲಿ ( ಕನ್ನಡ ಭಾಷಾ ವಿನಾಯಿತಿ ಸೇರಿ) ಉತ್ತೀರ್ಣರಾಗಿರುವುದಾಗಿ ಹಾಗೂ ಪರಿವೀಕ್ಷಣಾ 

ತಪಿಕರವಾಗಿ ನಿರ್ವಹಿಸಿರುತ್ತಾರೆ ಎಂದು ಶಿಫಾರಸು ಮಾಡಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ 
( ಪರಿವೀಕ್ಷಣಾ) ನಿಯಮಗಳು 1977ರ ನಿಯಮ 5(1) ರನ್ವಯ ಈ ಕೆಳಕಂಡ 3 ಜನ ಪರಿವೀಕ್ಷಣಾ ಸಹಾಯಕ ಕಾರ್ಮಿಕ 
ಆಯುಕ್ತರುಗಳು ತೃಪ್ತಿಕರವಾಗಿ ಪರಿವೀಕ್ಷಣಾ ಅವಧಿಯನ್ನು ಪೂರೈಸಿರುತ್ತಾರೆಂದು ಘೋಷಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶದ ಸಂಖ್ಯೆ :ಕಾಇ 153 ಎಲ್ ಇಟಿ 2008 , ಬೆಂಗಳೂರು, ದಿನಾಂಕ:12ನೇ ಮಾರ್ಚ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಪರಿವೀಕ್ಷಣಾ ಸಹಾಯಕ ಕಾರ್ಮಿಕ 
ಆಯುಕ್ತರುಗಳು ಅವರ ಹೆಸರಿನ ಮುಂದೆ ಕಲಂ 4ರಲ್ಲಿ ನಮೂದಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ಪರಿವೀಕ್ಷಣಾ 
ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 1977ರ 
ನಿಯಮ 5 (1) ರಡಿ ಘೋಷಿಸಲಾಗಿದೆ. 
[ " | ಪರಿವೀಕ್ಷಣಾ ಸಹಾಯಕ ಕಾರ್ಮಿಕ ಆಯುಕ್ತರ | ಕರ್ತವ್ಯಕ್ಕೆ ಹಾಜರಾದ | ಪರಿವೀಕ್ಷಣಾ ಅವಧಿ 
ಸಂ . ಹೆಸರು 

ದಿನಾಂಕ | ಮುಕ್ತಾಯವಾದ ದಿನಾಂಕ 
ಶ್ರೀ ರವಿಕುಮಾರ್ ಎಸ್. ಬಿ 

30.1 .2006 

30 .1. 2008 
( 2 | ಶ್ರೀ ಉಮೇಶ್ ಎ . ಹೆಚ್ . 

30.1.2006 

30.1.2008 
( 3 ಶ್ರೀ ವೆಂಕಟೇಶ್ ಅಪ್ಪಯ್ಯ ಸಿಂಧಿಹಟ್ಟಿ 

3 .2 .2006 

3 .2 .2008 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್. 931 

ಯು . ಎನ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ 
ವಿಷಯ : 1998ನೇ ಸಾಲಿನ ಪ್ರೊಬೇಷನರಿ ಸಹಾಯಕ ಕಾರ್ಮಿಕ ಆಯುಕ್ತರುಗಳು ಪರಿವೀಕ್ಷಣಾ ಅವಧಿಯನ್ನು 

ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಕಾಇ 47 ಎಲ್ಇಟಿ 2006 ದಿನಾಂಕ :15.5.2006. 

2) ಸರ್ಕಾರದ ಪತ್ರ ಸಂಖ್ಯೆ :ಕಾಇ 47 ಎಲ್‌ಇಟಿ 2006, ದಿನಾಂಕ : 26.6.2006. 
3) ಕಾರ್ಮಿಕ ಆಯುಕ್ತರು, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಜಿಜಡ್‌ಟಿ/ಸಿಆರ್ - 144 /2007 - 08, 

ದಿನಾಂಕ :25.6.2008. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಸಂಖ್ಯೆ (1) ದಿನಾಂಕ:15 .5.2006ರ ಸರ್ಕಾರಿ ಅಧಿಸೂಚನೆಯಲ್ಲಿ ಕರ್ನಾಟಕ ಗೆಜೆಟೆಡ್ 
ಪ್ರೊಬೇಷನರುಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ) ನಿಯಮಗಳು 1977ರಡಿಯಲ್ಲಿ ಕರ್ನಾಟಕ 
ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡ ಒಟ್ಟು 3 ಅಭ್ಯರ್ಥಿಗಳಿಗೆ ಸಹಾಯಕ ಕಾರ್ಮಿಕ ಆಯುಕ್ತರು ಹುದ್ದೆಗೆ ನೇಮಕಾತಿ 
ಆದೇಶ ನೀಡಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ ಈ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯ ಮೇಲೆ 
ಇರುತ್ತಾರೆಂದು ಮತ್ತು ಈ ಅವಧಿಯಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರ ಹುದ್ದೆಗೆ ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ 
ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಬೇಕೆಂದು ತಿಳಿಸಲಾಗಿತ್ತು. ನೇಮಕಗೊಂಡ 3 ಸಹಾಯಕ ಕಾರ್ಮಿಕ ಆಯುಕ್ತರುಗಳು ಕರ್ತವ್ಯಕ್ಕೆ 
ಹಾಜರಾಗಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ದಿನಾಂಕ: 26 .6.2006ರ ಸರ್ಕಾರದ ಪತ್ರದಲ್ಲಿ ಎಲ್ಲಾ 3 ಜನ ಸಹಾಯಕ 
ಕಾರ್ಮಿಕ ಆಯುಕ್ತರುಗಳಿಗೆ ಎರಡು ವರ್ಷಗಳ ತರಬೇತಿಗಾಗಿ ತೈನಾತಿಸಲಾಗಿತ್ತು. 

ಕಾರ್ಮಿಕ ಆಯುಕ್ತರು ಮೇಲೆ ಓದಲಾದ ಕ್ರಮಸಂತಿ ದಿನಾಂಕ:25.6.2008ರ ಪತ್ರದಲ್ಲಿ 1998ನೇ ಬ್ಯಾಚ್‌ನ 
ಪ್ರೊಬೇಷನರಿ ಸಹಾಯಕ ಕಾರ್ಮಿಕ ಆಯುಕ್ತರುಗಳ ಪರೀಕ್ಷಾರ್ಥಿ ಅವಧಿಯು ಅವರುಗಳ ಹೆಸರುಗಳ ಎದುರಿಗೆ 
ನಮೂದಿಸಿರುವ ದಿನಾಂಕದಂದು ಮುಕ್ತಾಯವಾಗಿರುತ್ತದೆಂದು ಹಾಗೂ ನಿಗಧಿತ ಇಲಾಖಾ ಪರೀಕ್ಷೆಗಳಲ್ಲಿ (ಕನ್ನಡ ಭಾಷಾ 
ವಿನಾಯಿತಿ ಸೇರಿ) ಉತ್ತೀರ್ಣರಾಗಿರುತ್ತಾರೆಂದು, ಇವರುಗಳ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ 
ಮೊಕದ್ದಮೆಗಳು ಬಾಕಿ ಇರುವುದಿಲ್ಲವೆಂದೂ ಆದ್ದರಿಂದ ಈ ಪತ್ರಾಂಕಿತ ಅಧಿಕಾರಿಗಳು 1977ರ ಕರ್ನಾಟಕ ನಾಗರೀಕ ಸೇವಾ 
( ಪರಿವೀಕ್ಷಣಾ) ನಿಯಮಾವಳಿಯ ನಿಯಮ 5ರನ್ವಯ ಪರೀಕ್ಷಾರ್ಥಿ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು 
ಘೋಷಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 

ಕಾರ್ಮಿಕ ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 
1977ರ ನಿಯಮ 5(1) ರನ್ವಯ ಈ ಕೆಳಕಂಡ 3 ಜನ ಸಹಾಯಕ ಕಾರ್ಮಿಕ ಆಯುಕ್ತರುಗಳು ಪರಿವೀಕ್ಷಣಾ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


೧೮೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

ಭಾಗ - ೧ 
ಸರ್ಕಾರದ ಆದೇಶದ ಸಂಖ್ಯೆ:ಕಾಇ 266 ಎಲ್ಇಟಿ 2008 , ಬೆಂಗಳೂರು, ದಿನಾಂಕ:12ನೇ ಮಾರ್ಚ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ 3 ಮಂದಿ ಸಹಾಯಕ ಕಾರ್ಮಿಕ 
ಆಯುಕ್ತರುಗಳು ಅವರ ಹೆಸರಿನ ಮುಂದೆ ಕಲಂ 4ರಲ್ಲಿ ನಮೂದಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ಪರಿವೀಕ್ಷಣಾ 
ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 1977ರ 
ನಿಯಮ 5 (1) ರಡಿ ಘೋಷಿಸಲಾಗಿದೆ. 
ಕ್ರಸಂ | ಪರಿವೀಕ್ಷಣಾ ಸಹಾಯಕ ಕಾರ್ಮಿಕ ಆಯುಕ್ತರ | ಕರ್ತವ್ಯಕ್ಕೆ ಹಾಜರಾದ ಪರಿವೀಕ್ಷಣಾ ಅವಧಿ 
ಹೆಸರು 

ದಿನಾಂಕ 

ಮುಕ್ತಾಯವಾದ ದಿನಾಂಕ 
1 ಶ್ರೀ ಶ್ರೀಪಾದ ಎಸ್ . ಬೋಳಶೆಟ್ಟಿ 

25.5 .2006 

25 .5 . 2008 
2 ಶ್ರೀ ಚಿದಾನಂದ ಎಂ . ಎಸ್ 

25.5 .2006 

22 .5.2008 
3 ಶ್ರೀ ಸಿ.ಹೆಚ್. ಬಾಲಕೃಷ್ಣ 

29 .5 .2006 

29.5 .2008 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ. ಆರ್ . 932 

ಯು . ಎನ್ .ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ 

ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ: ಶ್ರೀ ಎ.ಕೆ. ಸೋಮಣ್ಣ, ನಿವೃತ್ತ ಅಪರ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಅವರ 

ವಿರುದ್ಧ ಇಲಾಖಾ ವಿಚಾರಣೆ - ಆರೋಪ ಮುಕ್ತರನ್ನಾಗಿಸಿ ಅಂತಿಮ ಆದೇಶವನ್ನು ಹೊರಡಿಸುವ ಬಗ್ಗೆ . 
ಓದಲಾಗಿದೆ: 1) ನೋಟೀಸ್ ಸಂಖ್ಯೆ ಸಿಆಸುಇ 190 ಎಸ್‌ಇಎನ್ 2006, ದಿನಾಂಕ :2.1.2008 

2) ಶ್ರೀ ಎ.ಕೆ. ಸೋಮಣ್ಣ ನಿವೃತ್ತ ಅಪರ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಅವರ 

ದಿನಾಂಕ :17.1. 2008ರ ಉತ್ತರ. 


ಪ್ರಸ್ತಾವನೆ: 


ಶ್ರೀ ಎ.ಕೆ. ಸೋಮಣ್ಣ ನಿವೃತ್ತ ಅಪರ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಅವರು ಯೋಜನಾ 
ಸಮನ್ವಯಾಧಿಕಾರಿ , ಬಿ. ಎಂ . ಐ. ಸಿ. ಪಿ. ಈ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ ಅಪರ ಮುಖ್ಯ ಕಾರ್ಯದರ್ಶಿಗಳ 
ಅಧ್ಯಕ್ಷತೆಯಲ್ಲಿ ನಡೆಸಲಾದ ಸಭೆಗೆ ಹಾಜರಾಗದೆ ಉಳಿದ ಹಾಗೂ ವ್ಯಾಜ್ಯ ನಿರ್ವಹಣಾಧಿಕಾರಿಯಾಗಿದ್ದೂ ಸಹ ನ್ಯಾಯಾಲಯದ 
ಮುಂದೆ ಸಲ್ಲಿಸಲಾದ ಪ್ರಮಾಣ ಪತ್ರವನ್ನು ಪ್ರಮಾಣಿಸದೇ ನಿರಾಕರಿಸಿದ ಆರೋಪಗಳಿಗಾಗಿ ಅವರಿಗೆ ಮೇಲೆ (1) ರಲ್ಲಿ ಓದಲಾದ 
ದಿನಾಂಕ:2.1.2008ರ ನೋಟೀಸ್ ನೀಡಿ ಸಮುಜಾಯಿಷಿಯನ್ನು ಕೇಳಲಾಗಿತ್ತು. 

ಆರೋಪಿ ನಿವೃತ್ತ ಅಧಿಕಾರಿ ಶ್ರೀ ಎ .ಕೆ. ಸೋಮಣ್ಣ ನಿವೃತ್ತ ಅಪರ ನಿರ್ದೇಶಕರು ಅವರು ಮೇಲೆ ( 2) ರಲ್ಲಿ ಓದಲಾದ 
ದಿನಾಂಕ:17.1.2008ರ ಉತ್ತರವನ್ನು ಸಲ್ಲಿಸಿ ಅವರ ವೈಯಕ್ತಿಕ ಜೀವನದಲ್ಲಿ ನಡೆದ ದುರ್ಘಟನೆಯಿಂದಾಗಿ ಅವರು 
ವ್ಯಾಕುಲರಾಗಿದ್ದು, ಅದರ ಪರಿಣಾಮವಾಗಿ ಈ ರೀತಿಯಾಗಿದೆಯೇ ಹೊರತು ಇನ್ನಾವುದೇ ದುರ್ನಡತೆ ಇರುವುದಿಲ್ಲ ಎಂದು 
ತಿಳಿಸಿ, ತಮ್ಮನ್ನು ಆರೋಪ ಮುಕ್ತರನ್ನಾಗಿಸಲು ಕೋರಿದ್ದಾರೆ ಅವರ ಉತ್ತರವನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ 
ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 190 ಎಸ್ಇಎನ್ 2006, ಬೆಂಗಳೂರು, ದಿನಾಂಕ:17ನೇ ಮಾರ್ಚ್ 2009 

ಸರ್ಕಾರವು ಶ್ರೀ ಎ .ಕೆ. ಸೋಮಣ್ಣ ನಿವೃತ್ತ ಅಪರ ನಿರ್ದೇಶಕರು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಅವರನ್ನು 
ದಿನಾಂಕ:2.1. 2008ರ ನೋಟೀಸ್‌ನಲ್ಲಿ ಮಾಡಲಾದ ಆರೋಪಗಳಿಂದ ಮುಕ್ತರನ್ನಾಗಿಸುತ್ತದೆ. ಒಂದು ವೇಳೆ ಈ ವಿಚಾರಣೆ 
ನಡೆಯದೇ ಇದ್ದಲ್ಲಿ ಶ್ರೀ ಎ .ಕೆ. ಸೋಮಣ್ಣ ಅವರು ಯಾವ ಸೌಲಭ್ಯಗಳನ್ನು ಪಡೆಯುತ್ತಿದ್ದರೋ ಅವುಗಳನ್ನು ಪಡೆಯಲು 
ಅರ್ಹರಿರುತ್ತಾರೆ. ಅದಾಗ್ಯೂ ಅವರಿಗೆ ಈ ರೀತಿ ಸನ್ನಿವೇಶಗಳು ಉದ್ಭವಿಸಿರುವುದರ ವಿರುದ್ಧ ತೀವ್ರ ಎಚ್ಚರಿಕೆಯನ್ನು 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ . ಶಿವರಾಮ್ 
ಪಿ . ಆರ್ . 934 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

೧೮೦೯ 
ಸಹಕಾರ ಸಚಿವಾಲಯ 
ವಿಷಯ : ಕರ್ನಾಟಕ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ:3769 /2008 ( ಸಿಎಸ್) ರಲ್ಲಿ 

ಕೋದಂಡರಾಮಸ್ವಾಮಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, ಮೈಸೂರು ವಿರುದ್ಧ ರಾಜ್ಯ 

ಸರ್ಕಾರ ಮತ್ತು ಇತರರು. 
ಓದಲಾಗಿದೆ: ಸರ್ಕಾರಿ ವಕೀಲರ ಪತ್ರ ದಿನಾಂಕ : 25.2.2009 


ಪ್ರಸ್ತಾವನೆ: 


ಕರ್ನಾಟಕ ರಾಜ್ಯಪಾಲ 


" ಮುನಿಯಪ್ಪ 


ಉಲ್ಲೇಖಿತ ಸರ್ಕಾರಿ ವಕೀಲರ ಪತ್ರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮೇಲ್ಕಂಡ ರಿಟ್ ಅರ್ಜಿಯನ್ನು 
ದಿನಾಂಕ:20.2.2009ರಲ್ಲಿ ಇತ್ಯರ್ಥಪಡಿಸಿದ್ದು, ಈ ರಿಟ್ ಅರ್ಜಿಯ ಸಂಬಂಧ ಗೌರವ ಉಚ್ಚ ನ್ಯಾಯಾಲಯವು ನೀಡಿದ 
ಆದೇಶಕ್ಕೆ ಪ್ರತಿವಾದಿಗಳು ಸಕಾರಾತ್ಮಕ ಕ್ರಮವನ್ನು ಕೈಗೊಳ್ಳದ ಕಾರಣ ವೆಚ್ಚ ರೂ . 10,000.00ಗಳನ್ನು ಭರಿಸಲು 
ಆದೇಶಿಸಿರುತ್ತದೆ . ಎಂದೂ ಈ ವೆಚ್ಚವನ್ನು 2 , 3 ಮತ್ತು 5ನೇ ಪ್ರತಿವಾದಿಗಳು ಭರಿಸುವ ಬಾಬ್ಬು 1ನೇ ಪ್ರತಿವಾದಿಯಾದ ರಾಜ್ಯ 
ಸರ್ಕಾರವು ಜವಾಬ್ದಾರಿ ನಿಗದಿಪಡಿಸಲು ನಿರ್ದೇಶಿಸಿರುತ್ತದೆ ಎಂದು ತಿಳಿಸಲಾಗಿದೆ. ಈ ಹಿನ್ನಲೆಯಲ್ಲಿ ಕೆಳಕಂಡಂತೆ ಆದೇಶಿಸಿದೆ. 

ರ್ಕಾರದ ಆದೇಶ ಸಂಖ್ಯೆ: ಸಿಒ 14 ಸಿಡಬೂ ಪಿ 2009 , ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್ 2009 | 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ ಗೌರವ ಉಚ್ಚನ್ಯಾಯಾಲಯವು ವಿಧಿಸಿರುವ ರೂ . 10, 000 . 00 
( ಹತ್ತು ಸಾವಿರ ರೂಪಾಯಿ ಮಾತ್ರ) ಗಳು ವೆಚ್ಚದ ಬಾಬು ರಿಟ್ ಅರ್ಜಿಯಲ್ಲಿನ ಪ್ರತಿವಾದಿಗಳ ಪೈಕಿ 2ನೇ ಪ್ರತಿವಾದಿಯು 
ರೂ . 4,000. 00 3ನೇ ಪ್ರತಿವಾದಿಯು ರೂ . 4,000.00 ಹಾಗೂ 5ನೇ ಪ್ರತಿವಾದಿಯು ರೂ . 2 ,000,00 ಗಳನ್ನು ಭರಿಸಲು 
ಆದೇಶಿಸಲಾಗಿದೆ. ಈ ವೆಚ್ಚವನ್ನು ಗೌರವ ಉಚ್ಚ ನ್ಯಾಯಾಲಯದಲ್ಲಿ ದಿನಾಂಕ:20 .3.2009ರ ಒಳಗಾಗಿ ಠೇವಣಿಸುವಂತೆ 
ಆದೇಶಿಸಿದೆ. ಈ ಸಂಬಂಧ ಸರ್ಕಾರಿ ವಕೀಲರಿಗೆ/ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ , 946 

ಎನ್.ಸಿ. ಮುನಿಯಪ್ಪ 

ಕಾರ್ಯದರ್ಶಿ , ಸಹಕಾರ ಇಲಾಖೆ 
ವಿಷಯ : ಶ್ರೀ ರಾಮ್‌ಚಂದ್ ಜೈನ್, ವರ್ತಕರ ಪ್ರತಿನಿಧಿ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸುರಪುರ ಇವರ 

ಸದಸ್ಯತ್ವವನ್ನು ರದ್ದುಪಡಿಸುವ ಕುರಿತು. 
ಓದಲಾಗಿದೆ: 1) ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ ಇವರ ಕಡತ ಸಂಖ್ಯೆ :ಕೃಮಾಇ/ 99 / ಚುನಾವಣೆ/2008. 

2) ಸರ್ಕಾರದ ತಿಳುವಳಿಕೆ ನೋಟೀಸು ಸಂಖ್ಯೆ : ಸಇ 14 ಎಂಆರ್‌ಇ 2008 ದಿನಾಂಕ :1. 2.2008 
3) ಶ್ರೀ ರಾಯ್‌ಚಂದ್ ಜೈನ್, ವರ್ತಕರ ಪ್ರತಿನಿಧಿ ಹಾಗೂ ಸದಸ್ಯರು ಕೃಷಿ ಉತ್ಪನ್ನ ಮಾರುಕಟ್ಟೆ 

ಸಮಿತಿ, ಸುರಪುರ ಇವರ ಲಿಖಿತ ಹೇಳಿಕೆ ದಿನಾಂಕ :19.2 . 2008. 
4) ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ ಇವರ ಪತ್ರ ಸಂಖ್ಯೆ :ಕೃಮಾಇ/ 99/ ಚುನಾವಣೆ/ 2008 

ದಿನಾಂಕ :1.1 .2009. 
ಪ್ರಸ್ತಾವನೆ: 

ಶ್ರೀ ರಾಮ್‌ಚಂದ್ ಜೈನ್, ವರ್ತಕರ ಸಂಘದ ಪ್ರತಿನಿಧಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸುರಪುರ ಇವರು ಕೃಷಿ 
ಮಾರಾಟ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಎಸ್. ನಂಜಯ್ಯ ಮಾರುಕಟ್ಟೆ ಅಧಿಕಾರಿ ಹಾಗೂ ಶ್ರೀ ಎನ್. ರಾಮಸುಬ್ಬಯ್ಯ , 
ಉಪ ನಿರ್ದೇಶಕರು, ಕಾನೂನು ಜಾರಿಕೋಶ, ಉತ್ತರ ವಲಯ, ಹುಬ್ಬಳ್ಳಿ ಇವರು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಕಾಯ್ದೆ 1966 ರನ್ವಯ ಕಾನೂನು ಜಾರಿಕೋಶದ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾಗ 
ಅವರುಗಳ ಮೇಲೆ ಹಲ್ಲೆ ನಡೆಸಿರುವುದು ಹಾಗೂ ಈ ಕುರಿತಾಗಿ ಆರಕ್ಷಕ ನಿರೀಕ್ಷಕರು ಸುರಪುರ ಪೊಲೀಸ್ ಠಾಣೆಯಲ್ಲಿ 
ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಇವರ ದುರ್ನಡತೆಗಾಗಿ ಶಿಸ್ತು ಕ್ರಮ ಕೈಗೊಳ್ಳಲು ಮೇಲೆ (1) ರಲ್ಲಿ ಓದಲಾದ ಕೃಷಿ 
ಮಾರಾಟ ಇಲಾಖೆಯ ಕಡತದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 

- ಶ್ರೀ ರಾಮ್‌ಚಂದ್ ಜೈನ್, ವರ್ತಕರ ಸಂಘದ ಪ್ರತಿನಿಧಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸುರಪುರ ಇವರಿಗೆ ಈ 
ಬಗ್ಗೆ ಮೇಲೆ [2 ] ರಲ್ಲಿ ಓದಲಾದ ಸರ್ಕಾರದ ತಿಳುವಳಿಕೆ ನೋಟೀಸು ಜಾರಿ ಮಾಡಿ 15 ದಿನಗಳ ಒಳಗೆ ಅವರ ಲಿಖಿತ ಹೇಳಿಕೆ 
ಸಲ್ಲಿಸುವಂತೆ ಸೂಚಿಸಲಾಗಿತ್ತು. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ರಾಮ್‌ಚಂದ್ ಜೈನ್, ವರ್ತಕರ ಸಂಘದ ಪ್ರತಿನಿಧಿ, ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿ, ಸುರಪುರ ರವರು ಲಿಖಿತ ಹೇಳಿಕೆಯನ್ನು ನೀಡಿ ಆರೋಪಗಳನ್ನು ಅಲ್ಲಗಳೆದು ಕೃಷಿ ಮಾರಾಟ 
ಇಲಾಖೆಯ ಕಾನೂನು ಜಾರಿಕೋಶದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿದ್ದರು. 


೧೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

ಭಾಗ - ೧ 
ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ರವರು ಶ್ರೀ ರಾಮ್‌ಚಂದ್ ಜೈನ್, ವರ್ತಕರ ಸಂಘದ 
ಪ್ರತಿನಿಧಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸುರಪುರ ರವರು ಸರ್ಕಾರದ ತಿಳುವಳಿಕೆ ನೋಟೀಸಿಗೆ ಸಲ್ಲಿಸಿದ ಲಿಖಿತ 
ಹೇಳಿಕೆಗಳಿಗೆ ಕಂಡಿಕೆವಾರು ಉತ್ತರಗಳನ್ನು ನೀಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸುರಪುರ ಪ್ರಾಂಗಣದಲ್ಲಿರುವ ರಾವತ್‌ 
ಮುಲ್ಲಾ ಅಂಡ್ ಸನ್ , ದಲ್ಲಾಲರು ಹಾಗೂ ಉದಯ್ ಟ್ರೇಡಿಂಗ್ ಕಂಪನಿರವರಿಗೆ ಸೇರಿದ ಅಂಗಡಿ - ವ -ಗೋದಾಮು ಸಂಖ್ಯೆ 
1ರ ಮುಂದೆ ನಿಯಂತ್ರಿತ ಹುಟ್ಟುವಳಿಯಾದ ಸೂರ್ಯಪಾನ ಬೀಜವನ್ನು ಲಾರಿಗೆ ತುಂಬುತ್ತಿರುವ ಸಂದರ್ಭದಲ್ಲಿ ಕಾನೂನು 
ಜಾರಿಕೋಶದ ಅಧಿಕಾರಿಗಳು ದಾಖಾಲಾತಿಗಳನ್ನು ಕೇಳಿದಾಗ ದಾಖಲಾತಿಗಳನ್ನು ನಿರ್ವಹಿಸಿಲ್ಲವೆಂದು ಇದು 
ನಿಯಮಬಾಹಿರವಾಗಿರುವುದಾಗಿ ಸದರಿ ಗೋದಾಮಿನ ಭೌತಿಕ ದಾಸ್ತಾನು ದೃಢೀಕರಿಸಲು ಮುಂದಾದಾಗ ಶ್ರೀ ಕಿಶೋರ್‌ಚಂದ್ರ 
ಜೈನ್, ವರ್ತಕ ಸಂಘದ ಅಧ್ಯಕ್ಷರು ಹಾಗೂ ಶ್ರೀ ರಾಮ್‌ಚಂದ್ ಜೈನ್, ವರ್ತಕ ಸಂಘದ ಪ್ರತಿನಿಧಿ ಹಾಗೂ ಸಮಿತಿ ಸದಸ್ಯರು 
ಧಾವಿಸಿ ಏಕಾಏಕಿ ಅಧಿಕಾರಿಗಳಿಗೆ ಅಸಭ್ಯವಾಗಿ ಮಾತನಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಕಾಗದ ಪತ್ರಗಳನ್ನು ಹರಿದು ಹಾಕಿ 
ಹಲ್ಲೆ ಮಾಡಿ ಸರ್ಕಾರದ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿರುತ್ತಾರೆ. ಈ ದಾಂಧಲೆಯಿಂದ ರಕ್ಷಣಾತ್ಮಕ ದೃಷ್ಟಿಯಿಂದ ಸುರಪುರ 
ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ :208/2007 ದಿನಾಂಕ:4.11.2007 ರಂದು ದೂರು ದಾಖಲಾಗಿದ್ದು, ಈ ಸಂಬಂಧ 
ಜೆ. ಎಂ .ಎಫ್.ಸಿ. ನ್ಯಾಯಾಲಯದಲ್ಲಿ ಸಿ.ಸಿ. ಸಂಖ್ಯೆ :43/ 2007 ದಾಖಲಾಗಿದ್ದು ನ್ಯಾಯಾಲಯದಲ್ಲಿ ಪರಿಶೀಲನೆಯಲ್ಲಿದೆ. ಈ 
ಹಿನ್ನೆಲೆಯಲ್ಲಿ ವರ್ತಕರ ದುರ್ನಡತೆ ಸಾಬೀತಾಗಿರುವುದರಿಂದ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಶಿಫಾರಸ್ಸು 
ಮಾಡಿರುತ್ತಾರೆ. 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ ಶ್ರೀ ರಾಮ್‌ಚಂದ್ ಜೈನ್, ವರ್ತಕರ ಸಂಘದ ಪ್ರತಿನಿಧಿ ಹಾಗೂ 
ಸದಸ್ಯರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸುರಪುರ ಇವರ ದುರ್ವತ್ರನೆ ನಡೆಸಿರುವ ಆರೋಪವು 
ಸಾಬೀತಾಗಿರುವುದರಿಂದ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ದಿ) ಕಾಯ್ದೆ 1966ರ ಪ್ರಕರಣ 129 
ರ ಪ್ರಕಾರ ಸಮಿತಿ ಸದಸ್ಯತ್ವವನ್ನು ವಜಾ ಮಾಡಲು ತೀರ್ಮಾನಿಸಿದ ಸರ್ಕಾರವು ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸ ಇ 14 ಎಂಆರ್‌ಐ 2008, ಬೆಂಗಳೂರು, ದಿನಾಂಕ:19ನೇ ಮಾರ್ಚ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ಅಧಿನಿಯಮ , 1966ರ ಪ್ರಕರಣ 129ರಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ರಾಮ್‌ಚಂದ್ 
ಜೈನ್, ವರ್ತಕರ ಸಂಘದ ಪ್ರತಿನಿಧಿ ಹಾಗೂ ಸದಸ್ಯರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸುರಪುರ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಸುರಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯತ್ವದಿಂದ ವಜಾ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 947 

ಸಿ.ಕೆ. ವಾಸುದೇವಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಹಕಾರ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಆಯುಷ್ ( ಆಯುರ್ವೇದ, ಯೋಗ, ಯುನಾನಿ ಮತ್ತು ಹೋಮಿಯೋಪತಿ) ಪದವಿ ಕೋರ್ಸುಗಳ 

ವ್ಯಾಸಂಗಕ್ಕೆ ಪ್ರವೇಶ ಪರೀಕ್ಷೆಯನ್ನು ರದ್ದುಪಡಿಸುವ ಆದೇಶವನ್ನು ತಡೆ ಹಿಡಿಯುವ ಬಗ್ಗೆ . 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 47 ಪಿಟಿಡಿ 2009 , ದಿನಾಂಕ:5.3.2009. 
ಪ್ರಸ್ತಾವನೆ : 

2009 - 10ನೇ ಸಾಲಿನಿಂದ ಆಯುಷ್ (ಆಯುರ್ವೇದ, ಯೋಗ, ಯುನಾನಿ, ಮತ್ತು ಹೋಮಿಯೋಪತಿ) ಪದವಿ 
ಕೋರ್ಸುಗಳ ವ್ಯಾಸಂಗದ ಪ್ರವೇಶಕ್ಕೆ ಜಾರಿಯಲ್ಲಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ( CET) ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿ, ಮುಂದಿನ ಆದೇಶದವರೆಗೆ ದ್ವಿತೀಯ ಪಿಯುಸಿ /12ನೇ ತರಗತಿಯಲ್ಲಿ ಕನಿಷ್ಠ ಶೇ .50ರಷ್ಟು ಅಂಕಗಳನ್ನು 
ಪಡೆದಿರುವ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರದ ಮೇಲೆ ಆಯುಷ್ (ಆಯುರ್ವೇದ, ಯೋಗ, ಯುನಾನಿ , ಮತ್ತು 
ಹೋಮಿಯೋಪತಿ) ಪದವಿ ಕೋರ್ಸುಗಳ ವ್ಯಾಸಂಗಕ್ಕೆ ಸೀಟುಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹಂಚಿಕೆ ಮಾಡಲು 
ಮೇಲೆ ಓದಲಾದ ಸರ್ಕಾರದ ಆದೇಶದಲ್ಲಿ ಅನುಮೋದನೆ ನೀಡಲಾಗಿತ್ತು. 

ವಿಷಯವನ್ನು ಪುನರ್ ಪರಿಶೀಲಿಸಿದ ನಂತರ ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 47 ಪಿಟಿಡಿ 2009, 
ದಿನಾಂಕ:5 .3.2009ನ್ನು ತಡೆ ಹಿಡಿಯಲು ಸರ್ಕಾರವು ತೀರ್ಮಾನಿಸಿ, ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 47 ಪಿಟಿಡಿ 2009 , ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್ 2009 

ಸರ್ಕಾರದ ಆದೇಶ ಸಂಖ್ಯೆ ಆಕುಕ 47 ಪಿಟಿಡಿ 2009, ದಿನಾಂಕ:5.3.2009ನ್ನು ಮುಂದಿನ ಆದೇಶದವರೆಗೆ ಈ 
ಮೂಲಕ ತಡೆ ಹಿಡಿಯಲಾಗಿದೆ. (keptin abeyance). 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಮಹಾಲಕ್ಷ್ಮಮ್ಮ 
ಪಿ . ಆರ್ . 948 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

೧೮೧೧ 
ಸಹಕಾರ ಸಚಿವಾಲಯ 
ವಿಷಯ : ಜವಹರ್ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಬೆಂಗಳೂರು ಇದರ ಆಡಳಿತಗಾರರ 

ಅವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ: 1) ಸಹಕಾರ ಸಂಘಗಳ ಅಪರ ನಿಬಂಧಕರ ಆದೇಶ ಸಂಖ್ಯೆ : ಹೆಚ್‌ಎಸ್‌ಜಿ-1 /117( ಎ) 

- ಹೆಚ್‌ಎಸ್‌ಎಸ್ /2008 - 09, ದಿನಾಂಕ :2 .12 .2008 ಮತ್ತು 3.12.2008. 
ಸಹಕಾರ ಸಂಘಗಳ ನಿಬಂಧಕರ ಪತ್ರ 

ರೈ : ಹೆಚ್‌ಎಸ್‌ಜಿ- 1 :117 ( ಎ) : 
ಹೆಚ್‌ಹೆಚ್‌ಎಸ್‌ : 2008 - 09 , ದಿನಾಂಕ : 1.2 . 2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಸಹಕಾರ ಸಂಘಗಳ ಅಪರ ನಿಬಂಧಕರು ದಿನಾಂಕ:27.1.2007ರಂದು 
ಜವಹರ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಇದರ ಆಡಳಿತ ಮಂಡಳಿಯನ್ನು ಆರು ತಿಂಗಳ ಅವಧಿಗೆ 
ರದ್ದುಗೊಳಿಸಿ ಆಡಳಿತಗಾರರನ್ನು ನೇಮಿಸಿದ್ದು ಆಡಳಿತಗಾರರ ಅವಧಿಯನ್ನು ದಿನಾಂಕ:26 .7. 2008ರವರೆಗೆ ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ 1959ರ ಪ್ರಕರಣ 30(1) ರಡಿ ಸಹಕಾರ ಸಂಘಗಳ ನಿಬಂಧಕರಿಗೆ ದತ್ತವಾದ ಅಧಿಕಾರದ ಮೇರೆಗೆ 
ವಿಸ್ತರಿಸಿ ಆದೇಶಿಸಿರುತ್ತಾರೆ. ಈ ಕೆಳಕಂಡ ಸಮಸ್ಯೆಗಳ ಕಾರಣದಿಂದ ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಆಡಳಿತಗಾರರ 
ಅವಧಿಯನ್ನು ದಿನಾಂಕ:27.7.2008 ರಿಂದ ದಿನಾಂಕ:26 .7. 2009ರವರೆಗೆ ವಿಸ್ತರಿಸಲು ಸಹಕಾರ ಸಂಘಗಳ ಅಪರ 
ನಿಬಂಧಕರು ಸರ್ಕಾರವನ್ನು ಕೋರಿರುತ್ತಾರೆ. 
1. ಚುನಾವಣೆ ಹೊರತು, ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸಲೂ ಸಹ ಹಣಕಾಸು ಇರದೆ 

ತೊಂದರೆಯಾಗಿರುವುದು . 
2. ಅರ್ಹ ಸದಸ್ಯರ ಪಟ್ಟಿಯನ್ನು ಈವರೆವಿಗೆ ತಯಾರಿಸದೇ ಇರುವುದು. ಇದರ ತಯಾರಿಕೆಗೆ ಸಂಘದಲ್ಲಿ ಹಣ ಹಾಗೂ 

ಸಿಬ್ಬಂದಿ ಇರದೇ ಇರುವುದು . 
3. ಸಂಘದ ಸದಸ್ಯರಿಗೆ ಗುರುತಿನ ಚೀಟಿಯನ್ನು ನೀಡಲು ಹಣ ಇಲ್ಲದೆ ಇರುವುದು. 
4, ಬೆಂಗಳೂರು ಜಿಲ್ಲಾ & ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೆಂಗಳೂರು 

ಇದಕ್ಕೆ ಸಂಘದಿಂದ ಮರುಪಾವತಿಸಬೇಕಾಗಿರುವ ಸಾಲದ ಬೃಹತ್ ಹೊರೆ ಇರುವುದು. 
5 . ಸಂಘದ ಜಮೀನುಗಳ ಬಗ್ಗೆ ತಕರಾರು ವ್ಯಾಜ್ಯಗಳು ಇರುವುದು. 
6. ಸಂಘದ ಲೆಕ್ಕಪತ್ರಗಳು 1995 - 96ರಿಂದ ಈವರೆಗೆ ಲೆಕ್ಕಪರಿಶೋಧನೆಯಾಗದೇ ಇರುವುದು 
7 ಸಂಘದ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿರುವುದು. 

ಸಂಘದ ಆಡಳಿತಗಾರರ ಅವಧಿಯನ್ನು ದಿನಾಂಕ:27.7. 2008ರಿಂದ ದಿನಾಂಕ: 26 .7. 2009ರವರೆವಿಗೆ ಒಂದು ವರ್ಷದ 
ಅವಧಿಗೆ ವಿಸ್ತರಿಸಲು ಕೋರಿದ ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸಿಒ 35 ಸಿಎಲ್ಎಂ 2009, ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಸಂಗತಿಗಳ ಹಿನ್ನೆಲೆಯಲ್ಲಿ ಜವಹರ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, 
ಬೆಂಗಳೂರು ಇದರ ಆಡಳಿತಗಾರರ ಅವಧಿಯಲ್ಲಿ ದಿನಾಂಕ:27.7. 2008ರಿಂದ ದಿನಾಂಕ:26.7.2009ರವರೆಗೆ ವಿಸ್ತರಿಸಲು 
ಅನುವಾಗುವಂತೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಪ್ರಕರಣ 30(1) ಈ ಕೆಳಕಂಡ ಮಾರ್ಪಾಟುಗಳೊಂದಿಗೆ ಜವಹರ್ 
ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಬೆಂಗಳೂರು ಇದಕ್ಕೆ ಅನ್ವಯವಾಗತಕ್ಕದ್ದೆಂದು ನಿರ್ದೇಶಿಸುತ್ತದೆ ಎಂದರೆ: 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 30 ಉಪಪ್ರಕರಣ (1)ರಲ್ಲಿನ ಒಂದು ವರ್ಷ ? 
ಎಂಬ ಪದಗಳಿಗೆ ಬದಲಾಗಿ “ಇಪ್ಪತ್ತನಾಲ್ಕು ತಿಂಗಳು ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು . 
ಸೂಚನೆ: 2) ಪ್ರಕರಣ 30 ಉಪ- ಪ್ರಕರಣ (1) ಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ :26.7.2009 ರವರೆಗೆ 

ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ 
ಪ್ರಕರಣ 30 ಉಪ- ಪ್ರಕರಣ (1) ರಲ್ಲಿನ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಆರ್ . ಎಸ್ . ಹುಚ್ಚಾಚಾರಿ 
ಪಿ . ಆರ್ . 949 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ 


೧೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

ಭಾಗ - ೧ 
ಶಿಕ್ಷಣ ಸಚಿವಾಲಯ 
ವಿಷಯ: ಬಿಜಾಪುರದ ಸರ್ಕಾರಿ ಪಾಲಿಟೆಕ್ನಿಕ್‌ಗೆ ಆಡಳಿತ ಕಛೇರಿ ಬ್ಲಾಕ್ ಕಟ್ಟಡ ನಿರ್ಮಾಣದ ಅಂದಾಜು 

ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ನಿರ್ದೇಶಕರು ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಡಿಟಿಇ /34 / 

ಬಿ . ಎಲ್ . ಡಿ 2008 / ದಿನಾಂಕ :12 /13 - 02 - 2009 . 
2. ಮುಖ್ಯ ಅಭಿಯಂತರರು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 

ಇಲಾಖೆ, ಸಂಪರ್ಕ ಮತ್ತು ಕಟ್ಟಡಗಳು [ಉತ್ತರ ], ಧಾರವಾಡ ಇವರ ಪತ್ರ 

ಸಂಖ್ಯೆ : ಸಿಇಎನ್/ ತಾಂಸ - 2/ ಆಯವ್ಯಯ /ಕಟ್ಟಡ/ ಅಅ /ವಿಜಾಪುರ / 2030, ದಿನಾಂಕ : 21.1.2009 
ಪ್ರಸ್ತಾವನೆ: 

(1) ಮೇಲೆ ಓದಲಾದ ಪತ್ರದಲ್ಲಿ ನಿರ್ದೆಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರು, ಬಿಜಾಪುರ ಸರ್ಕಾರಿ 
ಪಾಲಿಟೆಕ್ನಿಕ್ ಕಟ್ಟಡದ ಭಾಗಶಃ ನೆಲಮಹಡಿ ಕಟ್ಟಡ [ ಆಡಳಿತ ಕಛೇರಿ ಕಟ್ಟಡ ] ಕಾಮಗಾರಿಯ ಅಂದಾಜು ಮೊತ್ತ 50.00 
ಲಕ್ಷರೂಗಳಿಗೆ, 2008 -09ನೇ ಸಾಲಿಗೆ ಲೆಕ್ಕಶೀರ್ಷಿಕೆ 4059ರಲ್ಲಿ 15.00 ಲಕ್ಷರೂಗಳನ್ನು ಒದಗಿಸಿರುವುದಾಗಿ ಮುಖ್ಯ 
ಅಭಿಯಂತರರು, ಲೋಕೋಪಯೋಗಿ ಇಲಾಖೆರವರ ಮೇಲೆ ಓದಲಾದ (2) ರ ಪತ್ರದಲ್ಲಿ ತಿಳಿಸಿರುವುದಾಗಿ ತಿಳಿಸಿ, ಸದರಿ 
ಅಂದಾಜು ಪಟ್ಟಿ ಮತ್ತು ನಕ್ಷೆಯನ್ನು ಮುಖ್ಯ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಧಾರವಾಡರವರಿಂದ ಸ್ವೀಕರಿಸಿ 
ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಅನುಮತಿ ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ . 

(2) ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ :ಇಡಿ 36 ಯೋಸಕ 2009 , ಬೆಂಗಳೂರು, ದಿನಾಂಕ :11ನೇ ಮಾರ್ಚ್ 2009 

[ ಇಡಿ:36 :ಸ್ವೀಮರ ( ಯುನಿಕ್ ) 2009 , ದಿನಾಂಕ: 11 .3.2009] 
( 3) ಬಿಜಾಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಟ್ಟಡದ ಭಾಗಶಃ ನೆಲಮಹಡಿ ಕಟ್ಟಡ [ ಆಡಳಿತ ಕಛೇರಿ ಕಟ್ಟಡಗಳ ] 
ಕಾಮಗಾರಿಯ 50 . 00 ಲಕ್ಷ ರೂಗಳ [ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ] ಅಂದಾಜು ಮತ್ತು ನಕ್ಷೆಗೆ ಕಾಮಗಾರಿಯನ್ನು 
ಪ್ರಚಲಿತವಿರುವ ಕರ್ನಾಟಕ ಪಾರದರ್ಶಕತೆ ಅಧಿನಿಯಮದನ್ವಯ ಕೈಗೊಳ್ಳುವ ಷರತ್ತನ್ನು ವಿಧಿಸಿ, ಆಡಳಿತಾತ್ಮಕ ಅನುಮೋದನೆ 
ನೀಡಿ, ಮೂಲ ಅಂದಾಜು ಮತ್ತು ನಕ್ಷೆಯನ್ನು ಲೋಕೋಪಯೋಗಿ ಇಲಾಖೆಗೆ ಹಿಂತಿರುಗಿಸಲು, ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ 
ಇಲಾಖೆ, ಬೆಂಗಳೂರು ಇವರಿಗೆ ಸರ್ಕಾರವು ಅನುಮತಿ ನೀಡಿದೆ. 

( 4) ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಆಗಿಂದಾಗ್ಗೆ ಪರಿಶೀಲಿಸಲು ಸೂಚಿಸಿದೆ. 

(5) ಸದರಿ ಆದೇಶವನ್ನು ಶಿಕ್ಷಣ ಇಲಾಖೆಯ ಆಂತರಿಕ ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಶಿ. ಇ. 493 
ಐ.ಎಫ್ ( ಬಿಎ) 2008/ ದಿನಾಂಕ:21.2. 2008ರಲ್ಲಿನ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಐ . ಎಫ್ . ಮಾಗಿ 
ಪಿ . ಆರ್ . 950 

ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ( ಯೋಜನೆ) 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ | 
ವಿಷಯ : ಶ್ರೀ ಪಿ. ಎಸ್ . ಇಟಕಂಪಳ್ಳಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

ಇಲಾಖೆ, ಬೀದರ್ ಇವರ ವಿರುದ್ಧದ ಇಲಾಖಾ ವಿಚಾರಣೆ ಕುರಿತು - ಅಂತಿಮ ಆದೇಶ. 
ಓದಲಾಗಿದೆ: 1. ಜಿಲ್ಲಾಧಿಕಾರಿಗಳು, ಬೀದರ್‌ ಕಚೇರಿಯ ಆದೇಶ ಸಂಖ್ಯೆ:ಕಂ / ಸಿಬ್ಬಂದಿ/ ಸಿಆರ್/ ಜಿಎ /2008- 09/ 

4770 ದಿ :16 .8 .208. 
2. ಜಿಲ್ಲಾಧಿಕಾರಿಗಳು, ಬೀದರ್ , ಕಚೇರಿಯ ಆದೇಶ ಸಂಖ್ಯೆ:ಕಂ / ಸಿಬ್ಬಂದಿ /ಸಿಆರ್ / ಜಿಎ /2008 -09/ 

5598 ದಿ :16 .8. 2008 
3. ಸರ್ಕಾರದ ಆದೇಶ ಸಂಖ್ಯೆ: ಮಮಇ 460 ಎಸ್ ಜೆಡಿ 2008 ದಿ:23. 12 .2008. 
4 . ಸರ್ಕಾರದ ಆದೇಶ ಸಂಖ್ಯೆ: ಮಮಇ 460 ಎಸ್‌ಜೆಡಿ 2008 ( ಭಾಗ -1) ದಿ:3.1. 2009 
5. ಶ್ರೀ ಪಿ.ಎಸ್ . ಇಟಕಂಪಳ್ಳಿ, ನಿರೂಪಣಾಧಿಕಾರಿ , ಸಹಾಯಕ ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತು 

ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್‌ ರವರ ಮನವಿ ದಿ :5 .1 . 2009 . 


be 


ಪ್ರಸ್ತಾವನೆ : 


ಬೀದರ್ ನಗರದಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣೆ ಬಗ್ಗೆ ಸಾರ್ವಜನಿಕರಿಂದ ಹಾಗೂ 
ಚುನಾಯಿತ ಪ್ರತಿನಿಧಿಗಳಿಂದ ಅನೇಕ ಬಾರಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ, ಅಂಗನವಾಡಿ ಕೇಂದ್ರಗಳ ತಪಾಸಣೆಯನ್ನು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

೧೮೧೩ 
ಹಿರಿಯ ಅಧಿಕಾರಿಗಳಿಂದ ನಡೆಸಿ ಕೇಂದ್ರಗಳ ತಪಾಸಣೆ ಬಳಿಕ ನ್ಯೂನತೆಗಳು ಇರುವುದು ವರದಿಯಾಗಿರುವ ಕುರಿತು 
ದಿ :16. 8 .2008 ರ ಜನಸ್ಪಂದನ ಸಮಿತಿ ಸಭೆಯಲ್ಲಿ ವಿವರವಾಗಿ ಚರ್ಚಿಸಿ ತಪಾಸಣೆ ತಂಡದವರ ಅಭಿಪ್ರಾಯದ ಪ್ರಕಾರ 
ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣೆ ತೃಪ್ತಿಕರವಾಗಿಲ್ಲದಿರುವುದನ್ನು ಮನಗಂಡು, ಅನೇಕ ಅಂಗನವಾಡಿ ಕೇಂದ್ರಗಳಿಗೆ 

೯ ಕಳೆದರು ಶ್ರೀ ರಾಮಕೃಷ್ಣ ಟಿ, ಪಡಗಣ್ಣನವರ, ಉಪ ನಿರ್ದೇಶಕರು ಹಾಗೂ ಸಹಾಯಕ ನಿರ್ದೇಶಕರು , ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ಮತ್ತು ಶ್ರೀ ಪಿ.ಎಸ್. ಇಟಕಂಪಳ್ಳಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಬೀದರ್ 
ಇವರುಗಳು ನಿಯಮಿತವಾಗಿ ಬೇಟಿ ನೀಡಿ ಮೇಲ್ವಿಚಾರಣೆ ಮಾಡದೆ ಇರುವುದರಿಂದ ಈ ಕಾರ್ಯಕ್ರಮವು ಒಂದು ಮೋಟಾ 
ಕಾರ್ಯಕ್ರಮವಾಗಿ ಪರಿಗಣಿಸಿದ್ದು, ಮಕ್ಕಳು ಹಾಗೂ ಸ್ತ್ರೀಯರಿಗಾಗಿ ರೂಪಿಸಿದ ಕಾರ್ಯಕ್ರಮವನ್ನು ಬುಡಮೇಲು 
ಮಾಡಿದಂತಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ, ಬೀದರ್ ರವರು ಮೇಲೆ ಕ್ರಮ ಸಂಖ್ಯೆ 
(1) ರಲ್ಲಿ ಓದಲಾದ ದಿ :16.8.2008 ರ ಆದೇಶದಲ್ಲಿ ಶ್ರೀ ರಾಮಕೃಷ್ಣ ಟಿ. ಪಡಗಣ್ಣನವರ, ಸಹಾಯಕ ನಿರ್ದೇಶಕರು, ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ಹಾಗೂ ಮೇಲೆ ಕ್ರಮ ಸಂಖ್ಯೆ(2) ರಲ್ಲಿ ಓದಲಾದ ದಿ:16 .8.2008ರ ಆದೇಶದಲ್ಲಿ 
ಶ್ರೀ ಪಿ. ಎಸ್ . ಇಟಕಂಪಳ್ಳಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಬೀದರ್, ಇವರುಗಳನ್ನು ಅಮಾನತ್ತುಗೊಳಿಸಿ ಆದೇಶ 
ಹೊರಡಿಸಿರುತ್ತಾರೆ. 

ಜಿಲ್ಲಾಧಿಕಾರಿ, ಬೀದರ್ ರವರು ಅಮಾನತ್ತುಗೊಳಿಸಿ ಹೊರಡಿಸಿರುವ ದಿ:16 .8.2008ರ ಆದೇಶವನ್ನು ಪ್ರಶ್ನಿಸಿ 
ಶ್ರೀ ರಾಮಕೃಷ್ಣ ಟಿ. ಪಡಗಣ್ಣನವರ, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ರವರು 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ:4069/2008 ರಲ್ಲಿ ಮೊಕದ್ದಮೆ ಹೂಡಿ, ಜಿಲ್ಲಾಧಿಕಾರಿ, ಬೀದರ್ 
ರವರು ಅಮಾನತ್ತುಗೊಳಿಸಿ ಹೊರಡಿಸಿರುವ ದಿ:16.8. 2008ರ ಆದೇಶವನ್ನು ರದ್ದುಗೊಳಿಸುವಂತೆ ಕೋರಲಾಗಿದ್ದು, ಸದರಿ 
ಪ್ರಕರಣವನ್ನು ಮಾನ್ಯ ನ್ಯಾಯಮಂಡಳಿಯು ದಿ:13.10 .2008 ರಂದು ವಿಚಾರಣೆ ನಡೆಸಿ ಶಿಸ್ತು ಪ್ರಾಧಿಕಾರವಲ್ಲದ ಹಾಗೂ 
ಜಿಲ್ಲಾಧಿಕಾರಿಗಳಿಗೆ ಗ್ರೂಪ್ ಎ ಅಧಿಕಾರಿಯನ್ನು ಅಮಾನತ್ತುಗೊಳಿಸಲು ಅಧಿಕಾರವಿಲ್ಲದಿದ್ದರೂ ಸಹ ಜಿಲ್ಲಾಧಿಕಾರಿಗಳು, 
ಬೀದರ್ ರವರು ದಿ: 16 .8.2008 ರಂದು ಅಮಾನತ್ತುಗೊಳಿಸಿ ಹೊರಡಿಸಿರುವ ಆದೇಶವನ್ನು ಗಂಭೀರವಾಗಿ ಪರಿಗಣಿಸಿ 
ಜಿಲ್ಲಾಧಿಕಾರಿಗಳಿಗೆ ರೂ 5,000/- ಗಳನ್ನು ದಂಡವನ್ನಾಗಿ ಪಾವತಿಸುವಂತೆ ಹಾಗೂ ಜಿಲ್ಲಾಧಿಕಾರಿಗಳು ಹೊರಡಿಸಿರುವ 
ಅಮಾನತ್ತಿನ ಆದೇಶವನ್ನು ರದ್ದುಪಡಿಸಿ ತೀರ್ಪು ನೀಡಿರುತ್ತದೆ. ಮಾನ್ಯ ನ್ಯಾಯಮಂಡಳಿಯು ದಿ:13. 10.2008 ರಂದು 
ನೀಡಿರುವ ತೀರ್ಪನ್ನು ಕಾನೂನು ಮುಖ್ಯಸ್ಥರು ಪರಿಶೀಲಿಸಿ ಸದರಿ ತೀರ್ಪು ಮೇಲ್ಮನವಿಗೆ ಅರ್ಹ ಪ್ರಕರಣವಲ್ಲವೆಂದು 
ತಿಳಿಸಿರುತ್ತಾರೆ. ಸರ್ಕಾರವು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ದಿ:13.10 . 2008 ರ ತೀರ್ಪು ಹಾಗೂ ಕಾನೂನುಕೋಶದ 
ಮುಖ್ಯಸ್ಥರು ನೀಡಿರುವ ಅಭಿಪ್ರಾಯ ಹಾಗೂ ಪ್ರಕರಣದ ವಾಸ್ತವಾಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮೇಲೆ ಕ್ರಮ 
ಸಂಖ್ಯೆ (3)ರಲ್ಲಿ ಓದಲಾದ ದಿ:23.12 . 2008ರ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳು ಬೀದರ್ ರವರು ಶ್ರೀ ರಾಮಕೃಷ್ಣ ಟಿ. 
ಪಡಗಣ್ಣನವರ, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ಇವರನ್ನು ಕಚೇರಿ ಆದೇಶ 
ಸಂಖ್ಯೆ :ಸಿಬ್ಬಂದಿ/ಸಿಆರ್ / ಜಿಎ /2008 - 09 / 4770 ದಿ :16 . 8 . 2008 ರಂದು ಅಮಾನತ್ತುಗೊಳಿಸಿ ಹೊ 
ರದ್ದುಪಡಿಸಿ ಇವರ ವಿರುದ್ಧ ಇರುವ ಆರೋಪಗಳನ್ನು ಹಿಂಪಡೆದು ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಗೆ . 
ಪುನರ್ ಸ್ಥಾಪಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗುಲ್ಬರ್ಗಾ ಇಲ್ಲಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಅಧಿಕಾರಿ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಅವರು ಇನ್ನು ಮುಂದೆ ಅವರ ಕಾರ್ಯನಿರ್ವಹಣೆಯಲ್ಲಿ ಎಚ್ಚರಿಕೆ 
ವಹಿಸುವಂತೆ ಅವರಿಗೆ ಒಂದು ಆಡಳಿತಾತ್ಮಕ ಎಚ್ಚರಿಕೆಯನ್ನು ನೀಡಿದೆ. 

ಶ್ರೀ ಪಿ .ಎಸ್. ಇಟಕಂಪಳ್ಳಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಬೀದರ್ ಹಾಗೂ ಶ್ರೀ ರಾಮಕೃಷ್ಣ ಟಿ. 
ಪಡಗಣ್ಣನವರ, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ಇವರುಗಳ ಪ್ರಕರಣ ಒಂದೇ 
ಆಗಿದ್ದು, ಈ ಇಬ್ಬರು ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿ, ಬೀದರ್ ರವರು ಅಮಾನತ್ತುಗೊಳಿಸಿದ್ದು, ಇವರುಗಳ ಪೈಕಿ ಶ್ರೀ 
ರಾಮಕೃಷ್ಣ ಟಿ. ಪಡಗಣ್ಣನವರ, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ , ಬೀದರ್, ಇವರನ್ನು 
ಜಿಲ್ಲಾಧಿಕಾರಿಗಳು , ಬೀದರ್ ರವರು ದಿನಾಂಕ:16 .8. 2008 ರಂದು ಅಮಾನತ್ತುಗೊಳಿಸಿ ಆದೇಶವನ್ನು ರದ್ದುಪಡಿಸಿ ಇವರ 
ವಿರುದ್ಧ ಇರುವ ಆರೋಪಗಳನ್ನು ಹಿಂಪಡೆದು ದಿ:23.12.2008 ರಂದು ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ, ಮೇಲೆ ಕ್ರಮ 
ಸಂಖ್ಯೆ ( 4) ರಲ್ಲಿ ಓದಲಾದ ದಿ:3.1.2009ರ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳು, ಬೀದರ್ ರವರು ಶ್ರೀ ಪಿ.ಎಸ್, ಇಟಕಂಪಳ್ಳಿ, ಶಿಶು 
ಅಭಿವೃದ್ಧಿ ಯೋಜನಾಧಿಕಾರಿ, ಬೀದರ್, ಇವರನ್ನು ಕಛೇರಿಯ ಆದೇಶ ಸಂಖ್ಯೆ:ಸಿಬ್ಬಂದಿ / ಜಿಎ /2008 - 09 /5598 
ದಿ:16.8.2008ರಲ್ಲಿ ಅಮಾನತ್ತುಗೊಳಿಸಿ ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ದಿ:5.1.2009ರ ಪತ್ರದಲ್ಲಿ ಶ್ರೀ ಪಿ .ಎಸ್. ಇಟಕಂಪಳ್ಳಿ, ನಿರೂಪಾಣಾಧಿಕಾರಿ , 
ಸಹಾಯಕ ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ರವರು ಶ್ರೀ ರಾಮಕೃಷ್ಣ ಟಿ., 
ಪಡಗಣ್ಣನವರ ಹಾಗೂ ಅವರ ಪ್ರಕರಣವು ಒಂದೇ ಆಗಿರುತ್ತದೆ. ಆದರೆ ಸರ್ಕಾರವು ಶ್ರೀ ರಾಮಕೃಷ್ಣ ಟಿ. ಪಡಗಣ್ಣನವರ 


೧೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

ಭಾಗ - ೧ 
ಅಮಾನತ್ತಿನ ಆದೇಶವನ್ನು ರದ್ದುಪಡಿಸಿ ಅವರ ವಿರುದ್ಧದ ಆರೋಪಗಳನ್ನು ಹಿಂಪಡೆದು ಅವರ ಕಾರ್ಯನಿರ್ವಹಣೆಯಲ್ಲಿ 
ಎಚ್ಚರಿಕೆ ವಹಿಸುವಂತೆ ಅವರಿಗೆ ಆಡಳಿತಾತ್ಮಕ ಎಚ್ಚರಿಕೆ ನೀಡಿರುತ್ತದೆಂದು ಆದರೆ ಅವರಿಗೆ ಮಾತ್ರ ಅವರ ವಿರುದ್ಧದ ಪ್ರಕರಣದ 
ಬಗ್ಗೆ ಪರಿಶೀಲನೆಯನ್ನು ಬಾಕಿಯಿರಿಸಿ ಅಮಾನತ್ತಿನ ಆದೇಶವನ್ನು ರದ್ದುಪಡಿಸಿದೆಯೆಂದು, ಅವರು ಅಂಗವಿಕಲರಾಗಿದ್ದು , 
ಜಿಲ್ಲಾಧಿಕಾರಿಗಳು , ಬೀದರ್ ರವರು ಹೊರಡಿಸಿರುವ ಅಮಾನತ್ತಿನ ಆದೇಶವನ್ನು ಪ್ರಶ್ನಿಸಲು ಆರ್ಥಿಕವಾಗಿ 
ದುರ್ಬಲರಾಗಿರುವುದರಿಂದ ಅವರಿಗೂ ಸಹ ಶ್ರೀ ರಾಮಕೃಷ್ಣ ಟಿ. ಪಡಗಣ್ಣನವರ ಪ್ರಕರಣವನ್ನು ಮುಕ್ತಾಯಗೊಳಿಸುವಂತೆ 
ಅವರನ್ನೂ ಸಹ ಈ ಆರೋಪಗಳಿಂದ ಮುಕ್ತಗೊಳಿಸಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಸರ್ಕಾರವು ಶ್ರೀ ಪಿ .ಎಸ್ . ಇಟಕಂಪಳ್ಳಿ, ನಿರೂಪಾಣಾಧಿಕಾರಿರವರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ 
ಶ್ರೀ ರಾಮಕೃಷ್ಣ ಟಿ . ಪಡಗಣ್ಣನವರ, ಹಿಂದಿನ ಸಹಾಯಕ ನಿರ್ದೆಶಕರು, ಹಾಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ 
ಹಾಗೂ ಶ್ರೀ ಪಿ .ಎಸ್ , ಇಟಕಂಪಳ್ಳಿ, ಹಿಂದಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಹಾಲಿ ನಿರೂಪಣಾಧಿಕಾರಿ , ಇವರುಗಳ 
ಪ್ರಕರಣವು ಒಂದೇ ಆಗಿರುವುದನ್ನು ಮನಗಂಡು ಶ್ರೀ ರಾಮಕೃಷ್ಣ ಟಿ . ಪಡಗಣ್ಣನವರ ಇವರಿಗೆ ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ 
ಓದಲಾದ ದಿ:23 .12.2008 ರ ಆದೇಶದಲ್ಲಿ ಅವರ ವಿರುದ್ಧ ಆರೋಪಗಳನ್ನು ಹಿಂಪಡೆದು ಅವರು ಇನ್ನು ಮುಂದೆ ಅವರ 
ಕಾರ್ಯನಿರ್ವಹಣೆಯಲ್ಲಿ ಎಚ್ಚರಿಕೆ ವಹಿಸುವಂತೆ ಸೂಚಿಸಿ ಅವರಿಗೆ ಆಡಳಿತಾತ್ಮಕ ಎಚ್ಚರಿಕೆಯನ್ನು ನೀಡಿರುವ ಹಿನ್ನಲೆಯಲ್ಲಿ 
ಶ್ರೀ ಪಿ.ಎಸ್. ಇಟಕಂಪಳ್ಳಿ, ಇವರಿಗೂ ಸಹ ಅವರ ವಿರುದ್ಧದ ಆರೋಪಗಳನ್ನು ಹಿಂಪಡೆದು ಅವರು ಇನ್ನು ಮುಂದೆ 
ಬದ್ಧತೆಯಿಂದ ಕಾರ್ಯನಿರ್ವಹಿಸಲು ಎಚ್ಚರಿಕೆ ನೀಡಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 460 ಎಸ್ ಜೆಡಿ 2008 ( ಭಾಗ - 1), ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್, 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಪಿ.ಎಸ್. ಇಟಕಂಪಳ್ಳಿ, ಹಿಂದಿನ ಶಿಶು ಅಭಿವೃದ್ಧಿ 
ಯೋಜನಾಧಿಕಾರಿ , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ಹಾಲಿ ನಿರೂಪಣಾಧಿಕಾರಿ, ಸಹಾಯಕ ನಿರ್ದೇಶಕರ 
ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ಇವರ ವಿರುದ್ಧ ಇರುವ ಆರೋಪಗಳನ್ನು ಹಿಂಪಡೆದು 
ಸದರಿಯವರು ಇನ್ನು ಮುಂದೆ ಅವರ ಕಾರ್ಯನಿರ್ವಹಣೆಯಲ್ಲಿ ಎಚ್ಚರಿಕೆ ವಹಿಸುವಂತೆ ಸೂಚಿಸಿ ಅವರಿಗೆ ಒಂದು 
ಆಡಳಿತಾತ್ಮಕ ಎಚ್ಚರಿಕೆಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್ . ನರಸಿಂಹಯ್ಯ 
ಪಿ . ಆರ್ . 933 

ಸರ್ಕಾರದ ಅಧೀನ ಕಾರ್ಯದರ್ಶಿ -2( ಪ್ರಭಾರ) 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ 08 ಕಂಪ್ಯೂಟರ್ ಕುರ್ಚಿಗಳನ್ನು 

ಖರೀದಿಸುವ ಬಗ್ಗೆ, 
ಓದಲಾಗಿದೆ: 1. ಪ್ರವಾಸೋದ್ಯಮ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿಗಳ ದಿನಾಂಕ:25.11 .2008 

ಟಿಪ್ಪಣಿ ಸಂಖ್ಯೆ :ಕಸಂವಾಪ್ರ 188 ಆಶಾ 08. 
2. ಪ್ರವಾಸೋದ್ಯಮ ಶಾಖೆಯ ಅಧೀನ ಕಾರ್ಯದರ್ಶಿಯವರ ದಿ:31.1.2009ರ ಟಿಪ್ಪಣಿ 

ಸಂಖ್ಯೆ:ಕಸಂವಾಪ್ರ 115 – 2009 . 

3. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 6 ಡಿಎಸ್. ವೈ 2008 , ದಿ :10 .10 . 2008 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1 ಹಾಗೂ 2) ರ ಟಿಪ್ಪಣಿಗಳಲ್ಲಿ ಪ್ರವಾಸೋದ್ಯಮ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ 
ಹಾಗೂ ಪ್ರವಾಸೋದ್ಯಮ ಅಧೀನ ಕಾರ್ಯದರ್ಶಿಯವರ ಶಾಖೆಗೆ ತಲಾ 04 ಹಾಗೂ 05 ಕಂಪ್ಯೂಟರ್ ಕುರ್ಚಿಗಳನ್ನು 
ಒದಗಿಸಲು ಕೋರಲಾಗಿದೆ. 

ಮೇಲೆ ಓದಲಾದ (2) ರ ಆದೇಶದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಲೇಖನ 
ಸಾಮಗ್ರಿಗೆ ರೂ . 40 ,000ಗಳನ್ನು ಹಾಗೂ ಪೀಠೋಪಕರಣಗಳಿಗೆ ರೂ . 80,000ಗಳನ್ನು ಒದಗಿಸಲಾಗಿದೆ. 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ, ಪ್ರವಾಸೋದ್ಯಮ ಪ್ರಧಾನ 
ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ 04 ಕಂಪ್ಯೂಟರ್ ಕುರ್ಚಿಗಳನ್ನು ಹಾಗೂ ಪ್ರವಾಸೋದ್ಯಮ ಶಾಖೆಗೆ 04 ಕಂಪ್ಯೂಟರ್ 
ಕುರ್ಚಿಗಳನ್ನು ಖರೀದಿಸುವ ಸಲುವಾಗಿ 03 ಫರ್ನೀಚರ್ ಕಂಪನಿಗಳಿಂದ ದರಪಟ್ಟಿಯನ್ನು ಪಡೆಯಲಾಗಿದೆ. ಸದರಿ 
ದರಪಟ್ಟಿಯಲ್ಲಿ ಪ್ರತಿಯೊಂದು ಕಂಪ್ಯೂಟರ್ ಕುರ್ಚಿಗೆ ಈ ಕೆಳಗಿನಂತೆ ಬೆಲೆಯನ್ನು ನೀಡಿರುತ್ತದೆ. 


ವಿವರ 


ಬೆಲೆ | 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

೧೮೧೫ 
ಕ್ರ . ಸಂ | ಕಂಪನಿಯ ಹೆಸರು 

ಪ್ರಮಾಣ 

( ಒಟ್ಟು ರೂ . ಗಳಲ್ಲಿ | 
ಲಕ್ಷ್ಮಿ ಟ್ರೇಡರ್‌ ಕಂಪ್ಯೂಟರ್ ಕುರ್ಚಿ 

101 ಕುರ್ಚಿಗೆ ರೂ . 3300 / - | 29 .700/ 

+ 12 .5 % ವ್ಯಾಟ್ ಸೇರಿದಂತೆ 
ಜನತಾ ಬಜಾರ್‌ ಕಂಪ್ಯೂಟರ್ ಕುರ್ಚಿ 

01 ಕುರ್ಚಿಗೆ ರೂ . 3200 / - | 28.800 / 

+ 12 .5 % ವ್ಯಾಟ್ ಸೇರಿದಂತೆ 
| ಚಂದು ಫರ್ನೀಚರ್ ಕಂಪ್ಯೂಟರ್ ಕುರ್ಚಿ 

01 ಕುರ್ಚಿಗೆ ರೂ . 3450 / - | 31 / 050 / 

+ 12.5 % ವ್ಯಾಟ್ ಸೇರಿದಂತೆ 
ಈ ಮೇಲ್ಕಂಡ ಪೀಠೋಪಕರಣಗಳ ಕಂಪನಿಗಳಿಂದ ಪಡೆದ ದರಗಳನ್ನು ಅವಲೋಕಿಸಿ , ಅತೀ ಕಡಿಮೆ ದರವನ್ನು 
ಸೂಚಿಸಿರುವ ಜನತಾ ಬಜಾರ್ ಕಂಪನಿಯಿಂದ ಎಂಟು ಕಂಪ್ಯೂಟರ್ ಕುರ್ಚಿಗಳನ್ನು ರೂ . 25 .600 / - ಮತ್ತು ಶೇಕಡಾ 12 .5 
ವ್ಯಾಟ್ ತೆರಿಗೆ ರೂ . 3200 / - ಸೇರಿಸಿ ಒಟ್ಟು ರೂ . 28.800 / ನ್ನು ನೀಡಿ ಖರೀದಿಸಲು ಈ ಕೆಳಕ 

ಸರ್ಕಾರಿ ಆದೇಶ ಸಂಖ್ಯೆ:ಕಸಂವಾಪ್ರ 159 ಸ್ವೀಮರ 2008, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ 
ಅಗತ್ಯವಿರುವ ಕಂಪ್ಯೂಟರ್ ಕುರ್ಚಿಗಳನ್ನು ಬೆಂಗಳೂರಿನ ವಿಮಾನಪುರದ ಹೆಚ್. ಎ.ಎಲ್. ಓಲ್ಡ್ ಟೌನ್ ಶಿಪ್‌ನಲ್ಲಿರುವ 
ಜನತಾ ಬಜಾರ್ ಕಂಪನಿಯಿಂದ ಪ್ರತಿಯೊಂದು ಕುರ್ಚಿಗೆ ರೂ . 3200/ - ಗಳಂತೆ (ಮೂರು ಸಾವಿರದ ಇನ್ನೂರು ರೂ .ಗಳು 
ಮಾತ್ರ) ಶೇ 12 .5 ವ್ಯಾಟ್ ಸೇರಿದಂತೆ 08 ( ಎಂಟು) ಕಂಪ್ಯೂಟರ್ ಕುರ್ಚಿಗಳಿಗೆ ರೂ . 28. 8 
ಎಂಡುನೂರು ಮಾತ್ರ) ಗಳಿಗೆ ಸರ್ಕಾರದ ಮಂಜುರಾತಿ ನೀಡಲಾಗಿದೆ. ಈ ವೆಚ್ಚವನ್ನು ಸರ್ಕಾರ ಆದೇಶ ಸಂಖ್ಯೆ ಸಿಆಸುಇ 6 
ಡಿಎಸ್‌ವೈ 2008 , ದಿ:10.10 .2008ರಲ್ಲಿ ತಿಳಿಸಿರುವ ಲೆಕ್ಕಶೀರ್ಷಿಕೆ 2052 - 00 - 090 - 0 - 01 - 53 ( ಫರ್ನೀಚರ್ ಮತ್ತು ಫಿಕ್ಸ್ 
ಚರ್ ಫಾರ್ ಆಫೀಸ್) ( ಯೋಜನೇತರ) ಅಡಿಯಲ್ಲಿ ಭರಿಸುವುದು. ಜನತಾ ಬಜಾರ್ ಕಂಪನಿಗೆ ಮೇಲ್ಕಂಡ ಮೊತ್ತವನ್ನು 
ಸಿ.ಆ. ಸು. ಇ ಲೆಕ್ಕಪತ್ರ ಶಾಖೆಯು DC ಬಿಲ್ ಮೂಲಕ ಬಿಡುಗಡೆ ಮಾಡುವುದು, 

ಈ ಮೇಲ್ಕಂಡ ಜನತಾ ಬಜಾರ್ ಪೀಠೋಪಕರಣಗಳ ಕಂಪನಿಯು ಸದರಿ ಎಂಟು ಕುರ್ಚಿಗಳನ್ನು ಕೂಡಲೇ ಕನ್ನಡ 
ಸಂಸ್ಕೃತಿ ಮತ್ತು ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಸರಬರಾಜು ಮಾಡುವುದು ಹಾಗೂ ಸಿ. ಆ. ಸು . ಇಲಾಖೆಯಿಂದ 
ನೀಡುವ ಮೊತ್ತಕ್ಕೆ ಸ್ವೀಕೃತಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ಭರಾಜಪ್ಪ 
ಪಿ . ಆರ್ . 942 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 

FOREST, ECOLOGY AND ENVIRONMENT SECRETARIAT 
Sub : Diversion of 4 . 18 ha . of forest land in Kagenari and Kanchanakumari RF in Sy .No. 1 and 

16 of Yadakumari Village , Sakleshpura Taluk , Hassan District for establishment of 18 . 90 
MW Hongadahalla Mini Hydel Project inf avour of M / s Maruthi Power -Gen ( India )Private 

Limited , Bangalore. 
Read : 1. Letter No . A5 (3 )GFL. CR .64 /07 -08 , Dated: 24 .05 .2008 of Principal Chief Conservator of 

Forests , Bangalore. 
2 . State Government letter No . FEE 100 FLL 2008 , dated : 29. 05 . 2008 . 
3. Letter No. 4 -KRB449/ 2008 - BAN/ 2617 , dated: 30. 06. 2008 of Government of India, 

Ministry of Environment and Forests, Regional Office , Southern Zone, Bangalore . 
4 . Letter No. A5 (3)GFL . CR .64 /07 -08 , Dated : 05 . 08 .2008 of Principal Chief Conservator of 

Forests, Bangalore . 
5. State Government letter No . FEE 100 FLL 2008, dated: 11.03. 2009. 
6. Letter No .4 - KRB499/ 2008- BAN /4132, dated : 26 .03.2009 of Government of India , 

Ministry of Environment and Forests , Regional Office , Southern Zone, Bangalore . 
PREAMBLE : 

The Principal Chief Conservator of Forests , Bangalore vide his letter dated: 24 .05 . 2008 read at 
( 1 ) above has submitted the proposal to obtain the approval of Government of India under Section 2 of 
the Forest ( Conservation ) Act, 1980 for diversion of 4 . 18 ha. of forest land in Kagenari and 
Kanchanakumari RF in Sy.No .1 and 16 of Yadakumari Village , Sakleshpura Taluk , Hassan District for 


೧೮೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

231 - 
establishment of 18 . 90 MW Hongadahalla Mini Hydel Project in favour of M /s Maruthi Power -Gen (India ) 
Private Limited , Bangalore subject to certain conditions. 

Accordingly the proposal was recommended to Government of India vide State Government letter 
dated 29.05 .2008 read at (2 ) above. 

The Government of India , Ministry of Environment and Forests , Regional office , Bangalore vide 
their letter dated 03 .06 .2008 read at ( 3) above has given its in Principle (Stage -I) approval for diversion of 
4 . 18 ha . of forest land in Kagenari and Kanchanakumari RF in Sy .No . 1 and 16 of Yadakumari Village , 
Sakleshpura Taluk , Hassan District for establishment of 18 . 90 MW Hongadahalla Mini Hydel Project in 
fravour of M /s Maruthi Power-Gen (India ) Private Limited , Bangalore subject to fulfillment of certain 
conditions and the same was communicated to the Principal Chief Conservator of Forests , Bangalore for 
compliance . 

The Principal Chief Conservator of Forests , Bangalore vide his letter dated 05 .08 .2008furnished 
the compliance report read at (4 ) above and the same has been sent to Government of India vide State 
Government letter dated : 11.03.2009 read at (5 ) above . 

Government of India Ministry of Environment and Forests , Regional Office, South Zone , Bangalore 
vide their letter dated 26 /03 / 2009 read at (6 ) above has conveyed its approval ( Stage -ll) under Section 2 
of The Forest (Conservation ) Act, 1980 for diversion of 4 . 18 ha . of forest land in Kagenari and 
Kanchanakumari RF in Sy .No . 1 and 16 of Yadakumari Village , Sakleshpura Taluk , Hassan District for 
establishment of 18 .90 MW Hongadahalla Mini Hydel Project in favour of M /s Maruthi Power -Gen (India ) 
Private Limited , Bangalore subject to certain conditions . 

The proposal has been examined in detail and hence the order. 

Government Order No . FEE 100 FLL 2008 , Bangalore , Dated : 1st April 2009 . 

In the circumstances explained in the preamble above , Government are pleased to accord 
sanction under Section 2 of The Forest ( Conservation ) Act, 1980 for diversion 4. 18 ha. of forest land in 
Kagenari and Kanchanakumari RF in Sy.No. 1 and 16 of Yadakumari Village , Sakleshpura Taluk , Hassan 
District for establishment of 18 . 90 MW Hongadahalla Mini Hydel Project in fravour of M /s Maruthi Power 
Gen (India ) Private Limited , Bangalore subject to the following conditions . 

1 . The legal Status of the forest land shall remain unchanged. 
2 . Compensatory Afforestation shall be raised over of equivalent identified non -forest land at 

the cost of user agency . The State Government shall obtain prior permission of Central 

Government for change of location and schedule of CA if any . 
3. Non -forest land for compensatory afforestation shall be notified by the State Government as 

RF/PF under Indian Forest Act, 1927 or the State Forest Act within a period of 6 months and 

Nodal Officer (FCA ) shall report the compliance with in 6 months . 
4 . The Catchment Area Treatment Plan shall be executed at the cost of user agency as per the 

plan under supervision of State Forest Department. 
5 . The funds received from the user agency towards Net Present Value, CAT Plan and 

Compensatory Afforestation under this project shall be transferred to Ad -hoc CAMPA in 
account number CA 1582 of Corporation Bank , Block -II, CGO Complex, Phase -I, Lodhi Road , 

New Delhi-110 003. 
6 . The additional amount of the Net Present Value(NPV ) of the diverted forest land if any 

becoming due after revision of the same by the Hon ble Supreme Court of India in future , 
shall be charged by the State Government from the user agency and the same shall be 
transferred to Ad -hoc CAMPA in account number CA , 1582 of Corporation Bank, Block - II , 
CGO Complex , Phase - 1, Lodhi Road , New Delhi 110 003 . 


2020 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

on2 
7 . The total forest area utilized for the project shall not exceed 4 . 18 ha . The forest area shall be 

utilized only for the purpose for which it is diverted. In case the land is not taken over by the 
user agency or the same is not used for the stipulated purpose within a period of two years , 

then the area should automatically revertback to Forest Department. 
8 . The lease period is for a period of 30 years. 
9. The user agency has to pay the lease rent as fixed by the Government at the time of sanction 

and any subsequent order in this regard . 
10 . Karnataka Forest Act 1963 and Rules 1969 will be applicable for any violation . 
11. If the land is not utilized for the purpose within 2 years and also if any violation is found of the 

stipulated conditions, the forest land shall be forfeited to the Department after due approval 
from Government by the Conservator of Forests under section 82 (read with section 69 of 

Karnataka ForestRules ) of Karnataka Forest Act, 1963. 
12 . Only minimum number of trees shall be cutbased on actual requirement of the project. 
13. The user agency shall pay the extraction and transportation charges of trees as estimated by 

the Deputy Conservator of Forests from the proposed land . 
14 . The user agency shall pay the cost of raising compensatory afforestation over an extent of 

4 .18 ha . of forest land at the rate prevailing at the time of sanction ( at present it is Rs. 84 ,000 -00 

per ha .). 
15 . The user agency has to pay the Net present value (NPV ) fixed by Government vide 

Notification No . FEE 247 FGL 2002 , dated : 17 . 1.2004 and as per the latest order of Hon ble 

Supreme Court .. 
16 . The user agency while executing the agreement has to register the Deed with the concerned 

jurisdictional Sub -Registrar as per the prevailing rate of Stamp Duty and Registration fee . 
17 . Any other condition to be stipulated by Government of India/ State Government /Principal 
Chief Conservator of Forests, Karnataka in the interest of conservation of forests . 

By order and in the name of the Governor ofKarnataka , 

H . M .MALLIKARJUNA SWAMY 
P . R . 1106 

Under Secretary to Government, 

Forest, Ecology and Environment Department. 
Sub : Diversion of 4 .20 ha . of forest land in Kagenari and Kanchanakumari RF in Sy .No. 1 and 16 

of Yadakumari Village, Sakleshpura Taluk, Hassan District for establishment of 19.00 MW 
Yedakumari Mini Hydel Project infavour of M /s Maruthi Power-Gen (India ) Private Limited , 

Bangalore . 
Read : 1. Letter No. A5 ( 3 )GFL. CR . 37 /07- 08 , Dated : 24 . 05 . 2008 of Principal Chief Conservator of 

Forests , Bangalore . 
2 . State Government letter No. FEE 99 FLL 2008 , dated : 29 . 05 .2008 . 
3. Letter No. 4 -KRB500 /2008 -BAN / 2584, dated : 25 .06 . 2008 of Government of India , 

Ministry of Environment and Forests , Regional Office , Southern Zone , Bangalore . 
4 . Letter No. A5 (3 )GFL .CR . 37 /07 -08 , Dated : 05 .08 .2008 of Principal Chief Conservator of 

Forests, Bangalore . 
5 . State Government letter No. FEE 99 FLL 2008 , dated : 11.03 .2009. 
6 . Letter No .4 -KRB500/ 2008 -BAN /4133 , dated : 26 .03 . 2009 of Government of India , 

Ministry of Environment and Forests, Regional Office , Southern Zone, Bangalore . 
PREAMBLE : 

The Principal Chief Conservator of Forests , Bangalore vide his letter dated : 24 .05 .2008 read at 
(1 ) above has submitted the proposal to obtain the approval of Government of India under Section 2 of 


ocoes ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩೦, ೨೦೦೯ 

2007 - 0 
the Forest (Conservation ) Act,1980 for diversion of 4 .20 ha . of forest land in Kagenari and 
Kanchanakumari RF in Sy .No . 1 and 16 of Yadakumari Village, Sakleshpura Taluk , Hassan District for 
establishment of 19.00 MW Yedakumari Mini Hydel Project in favour of M /s Maruthi Power -Gen (India ) 
Private Limited, Bangalore subject to certain conditions. 

Accordingly the proposal was recommended to Government of India vide State Government letter 
dated 29.05 .2008 read at (2 ) above . 

The Government of India , Ministry of Environment and Forests , Regional office , Bangalore vide 
their letter dated 25 .06 . 2008 read at (3) above has given its in Principle (Stage -I) approval for diversion of 
4 .20 ha . of forest land in Kagenari and Kanchanakumari RF in Sy.No . 1 and 16 of Yadakumari Village , 
Sakleshpura Taluk , Hassan District for establishment of 19.00 MW Yedakumari Mini Hydel Project in 
favour of M /s Maruthi Power-Gen ( India ) Private Limited , Bangalore subject to fulfillment of certain 
conditions and the same was communicated to the Principal Chief Conservator of Forests , Bangalore for 
compliance. 

The Principal Chief Conservator of Forests , Bangalore vide his letter dated 05 .08 .2008furnished 
the compliance report read at (4 ) above and the same has been sent to Government of India vide State 
Government letter dated: 11 .03. 2009 read at (5 ) above. 

Government of India Ministry of Environment and Forests , Regional Office , South Zone , Bangalore 
vide their letter dated 26 /03 /2009 read at (6 ) above has conveyed its approval (Stage -II) under Section 2 
of The Forest ( Conservation ) Act, 1980 for diversion of 4 .20 ha. of forest land in Kagenari and 
Kanchanakumari RF in Sy .No. 1 and 16 of Yadakumari Village , Sakleshpura Taluk , Hassan District for 
establishment of 19. 00 MW Yedakumari Mini Hydel Project in favour of M /s Maruthi Power-Gen (India ) 
Private Limited, Bangalore subject to certain conditions. 

The proposal has been examined in detail and hence the order. 

Government Order No . FEE 99 FLL 2008 , Bangalore , Dated : 1st April 2009 . 

In the Circumstances explained in the preamble above, Government are pleased to accord 
sanction under Section 2 of The Forest ( Conservation ) Act, 1980 for diversion 4 .20 ha. of forest land in 
Kagenari and Kanchanakumari RF in Sy .No . 1 and 16 of Yadakumari Village , Sakleshpura Taluk , Hassan 
District for establishment of 19.00 MW Yedakumari Mini Hydel Project in fravour of M /s Maruthi Power 
Gen (India ) Private Limited , Bangalore subject to the following conditions . 

1. The legal Status of the forest land shall remain unchanged . 
2 . Compensatory Afforestation shall be raised over an equivalent identified non -forest land at 

the cost of user agency . The State Government shall obtain prior permission of Central 

Government for change of location and schedule of CA if any. 
3 . Non - forest land for compensatory afforestation shall be notified by the State Government as 

RF /PF under Indian Forest Act,1927 or the State Forest Act within a period of 6 months and 

Nodal Officer(FCA ) shall report the compliance with in 6 months . 
4 . The Catchment Area Treatment Plan shall be executed at the cost of user agency as per the 

plan under supervision of State Forest Department. 
5 . The funds received from the user agency towards Net Present Value , CAT Plan and 

Compensatory Afforestation under this project shall be transferred to Ad -hoc CAMPA in 
account number CA 1582 of Corporation Bank , Block - II , CGO Complex , Phase -I, Lodhi 

Road ,New Delhi- 110 003. 
6 . The additional amount of the Net Present Value (NPV ) of the diverted forest land if any 

becoming due after revision of the same by the Hon ble Supreme Court of India in future , 
shall be charged by the State Government from the user agency and the same shall be 


27 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

೧೮೧೯ 
transferred to Ad -hoc CAMPA in account number CA , 1582 of Ciorporation Bank, Block -II, 

CGO Complex, Phase - 1 , Lodhi Road , New Delhi110 003. 
7 . The total forest area utilized for the project shall not exceed 4 .20 ha . The forest area shall 

be utilized only for the purpose for which it is diverted . Incase the land is not taken over by 
the user agency or the same is not used for the stipulated purpose within a period of two 

years , then the area shall be automatically revert back to the Forest Department. 
8 . The lease period is for a period of 30 years. 
9 . The user agency has to pay the lease rent as fixed by the Government at the time of 

sanction and any subsequent order in this regard . 
10 . Karnataka Forest Act 1963 and Rules 1969 will be applicable for any violation . 
11. If the land is not utilized for the purpose within 2 years and also if any violation is found of 

the stipulated conditions , the forest land shall be forfeited to the Department after due 
approval from Government by the Conservator of Forests under section 82 (read with 

section 69 of Karnataka Forest Rules ) of Karnataka Forest Act, 1963. 
12 . Only minimum number of trees shall be cut based on actual requirement of the project. 
13 . The user agency shall pay the extraction and transportation charges of trees as estimated 

by the Deputy Conservator of Forests from the proposed land . 
14 . The user agency shall pay the cost of raising compensatory afforestation over an extent of 

4 . 20 ha . of forest land at the rate prevailing at the time of sanction (at present it is 

Rs . 84 ,000 -00 per ha.). 
15 . The user agency has to pay the Net present value (NPV ) fixed by Government vide 

Notification No. FEE 247 FGL 2002 , dated : 17 .1 .2004 and as per the latest order of Hon ble 

Supreme Court.. 
16 . The user agency while executing the agreement has to register the Deed with the 

concerned jurisdictional Sub-Registrar as per the prevailing rate of Stamp Duty and 

Registration fee. 
17 . Any other condition to be stipulated by /Government of India / State Government /Principal 
Chief Conservator of Forests, Karnataka in the interest of conservation of forests . 

By order and in the name of the Governor ofKarnataka , 

H . M . MALLIKARJUNA SWAMY 
P . R . 1107 

Under Secretary to Government, 

Forest, Ecology and Environment Department. 
Sub : Transfer of lease of diversion of 21. 708 ha . of forest land in Sy.No. 131 of Anabur(V ) of 

Anabur SF of Jagalur taluk for establishment of 16 .50 MW WPP sanctioned in favour 
of M / s Bellary Wind Power Private Ltd ., to the Power Producer , M /s Acciona Wind 

Energy (Private ) Ltd . 
Read: 1. Letter No .4 -KRC 317 /2007 /BAN / 1050, dated: 11. 10 .2007 of Government of 

India , Ministry of Environment and Forest, Regional Office , Bangalore . 
2 . Government Order No.FEE 204 FLL 2006 , Bangalore , dated : 12 . 10 .2007 and 

Corrigendum No. FEE 135 FLL 08 , dated :04 .08 .2008 . 
3 . Guidelines of G .O .I.F .No .8 -84 /2002 -FC , dated: 14 .05.2004 and 20.2 .2006 . 
4 . Letter No. A5 (5 )GFL , CR . 17 /08 -09 , dated : 21.07 .2008 of Principal Chief 

Conservator of Forests, Bangalore . 
State Government letter No. FEE 135 FLL 2008 , dated : 10 .02 . 2009. 
Letter No . 4 -KRC 317 /2007 -BAN /3945 , dated : 11.03.2009 of Government of 
India , Ministry of Environment and Forests , Regional Office , Bangalore. 


nego ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

2000 - 0 
Preamble : 

Government of India in its letter read at (1) above has accorded approval under Forest 
(Conservation ) Act , 1980 for diversion of 21. 708 ha. forest land in Sy.No. 131 of Anabur Village of Anabur 
SF of Jagalur Taluk for establishment of 16 .50 MW Wind Power Project sanctioned in favour of M /s 
Bellary Wind Power Private Ltd ., Bangalore . Accordingly Government of Karnataka has issued 
Government Order and Corrigendum read at (2) above. 

The Principal Chief Conservator of Forests , Bangalore vide his letter dated :21.7 . 2008 read at (4 ) 
above had submitted a proposal to obtain the approval of Government of India as per the Government of 
India s guidelines dated :14 .5. 2004 and 20 .02 .2006 ( read at 3 above ) issued under Forest (Conservation ) 
Act, 1980 for transfer of lease for diversion of 21.708 ha .of forest land in Sy .No. 131 of Anabur (V ) of 
Anabur SF of Jagalur Taluk for establishment of 16 .50 MW of Wind Power Project sanctioned in favour of 
M /s Bellary Wind Power Private Limited to M /s Acciona Wind Energy Private Ltd . 

The original user agency, M /s Bellary Wind Power Private Ltd . Bangalore has proposed to 
transfer 21 .708 ha . of forest land to the new user agency M /s Acciona Wind Energy (P ) Ltd . The original 
user agency has submitted no objection certificate for such transfer and the new user agencies have 
submitted an under taking that they will abide by the conditions stipulated by Government of India and 
Govrnment ofKarnataka . 

Accordingly the proposal was recommended to Government of India vide State Government letter 
dated :10.02.2009 read at (5 ) above. 

Government of India, Ministry of Environment and Forests , Regional Office , Bangalore vide their 
letter dated : 11th March 2009 read at (6 ) above has conveyed its approval under Forest (Conservation ) 
Act, 1980 for transfer of lease of diverted forest land of 21. 708 ha. in Sy.No. 131 of Anabur(v ) of Anabur 
SF of Jagalur taluk for establishment of 16 .50 MW Wind Power Project from M /s Bellary Wind Power 
Private Limited , Bangalore ( the original user agency) to M /s Acciona Wind Energy Private Ltd ., 
( the Investor/Power Producer ) subject to the condition that M /s Acciona Wind Energy Private Ltd ., shall 
abide by all the conditions imposed by Central Government vide their letter dated : 11. 10 .2007 and any 
other conditions thatmay be stipulated by Governmentof India in future read at (1) above. 

The proposal has been examined in detail and hence the order. 

Government Order No . FEE 135 FLL 2008 , Bangalore , Dated : 30 "h March 2009 

In the circumstances explained above , Government are pleased to accord approval under Section 
2 of Forest ( Conservation ) Act , 1980 for transfer of lease of diverted forest land of 21. 708 ha. in 
Sy. No . 129,131 and 133 of Anabur Village , Sy.No. 14 , 15 , 16 of Gogudda village of Anabur State Forest, 
Jagalur Taluk , Davangere District for establishment of 16 .50 MW Wind Power Project from M /s Bellary 
Wind Power Private Limited , Bangalore , ( the original User agency ), to M /s Acciona Wind Energy Private 
Ltd , (the Investor/Power Producer). 

The transfer of lease is subject to the condition that the new User agency , i.e ., the 
investors/ power producer, shall abide by all the conditions imposed by the Central Government/ State 
Government/Principal Chief Conservator of Forests , for diversion of 21.708 ha . of forest land in favour of 
M /s Acciona Wind Energy Private Ltd ., for establishment of 16 .50 MW Wind Power Project in 
Sy. No . 129 , 131 and 133 of Anabur Village , Sy.No. 14 , 15 , 16 of Gogudda village of Anabur State Forest, 
Jagalur Taluk Davangere District ofKarnataka . 

By Order and in the name of Governor of Karnataka , 

H . M . MALLIKARJUNA SWAMY 
P . R . 1108 

Under Secretary to Government, 
Forest, Ecology and Environmet Department. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦ , ೨೦೦೯ 

೧೮೨೧ 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : 2008 - 09 ನೇ ಸಾಲಿನ ಸವಿವರ ಅಂದಾಜಿನಲ್ಲಿ ಲೆಕ್ಕ ಶೀರ್ಷಿಕೆ 4702 ಅಡಿ ಅನುಮೋದನೆಯಾಗಿರುವ 

ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ವ್ಯಾಪ್ತಿಯಲ್ಲಿ ಬರುವ ಕಾಮಗಾರಿಗಳ ಅಂದಾಜುಗಳಿಗೆ 

ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ, 
ಓದಲಾಗಿದೆ: 1, ದಿನಾಂಕ:25.02.2009ರ ಬಿಜಾಪುರ, ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ 

ಇಂಜಿನಿಯರ್‌ರವರ ಪತ್ರ ಸಂಖ್ಯೆ : ಮುಇ೦ / ಸನೀ ( ಉ ) ವ/ ಬಿಜೆಪಿ/ ಎಇ – 12 /2008 - 09 / 270. 
2. ದಿನಾಂಕ :24.02 . 2009ರ ಬಿಜಾಪುರ, ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ 

ಇಂಜಿನಿಯರ್‌ರವರ ಪತ್ರ ಸಂಖ್ಯೆ : ಮುಇಂ/ ಸನೀ ( ಉ ) ವ / ಬಿಜೆಪಿ / ಎಇ - 5 /2008 - 09 / 258. 
3. ದಿನಾಂಕ:18 .02. 2009ರ ಬಿಜಾಪುರ, ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ರವರ 

ಪತ್ರ ಸಂಖ್ಯೆ: ಮುಇ೦ / ಸನೀ ( ಉ ) ವ/ ಬಿಜೆಪಿ/ ಪಿ . ಬಿ .- 2 /2008 - 09 /1057. 
4. ಸರ್ಕಾರದ ಆದೇಶ ಸಂಖ್ಯೆ ಸನೀಇ 41 ಮಸಾವಿ 2009 (1) ದಿನಾಂಕ 02.03 .2009 

5 . ಸರ್ಕಾರದ ಆದೇಶ ಸಂಖ್ಯೆ ಸನೀಇ 41 ಮಸಾವಿ 2009 ( 2) ದಿನಾಂಕ 02 .03.2009 
ಪ್ರಸ್ತಾವನೆ: 

2008 - 09ನೇ ಸಾಲಿನ ಆಯವ್ಯಯದ ವಿವಿಧ ಲೆಕ್ಕ ಶೀರ್ಷಿಕೆಗಳಡಿ 3 ಕಾಮಗಾರಿಗಳ (ಕಾಮಗಾರಿಗಳ ವಿವರಗಳನ್ನು 
ಅನುಬಂಧದಲ್ಲಿ ತಿಳಿಸಲಾಗಿದೆ) ಅಂದಾಜು ಪಟ್ಟಿಗಳಿಗೆ ( ಅಂದಾಜು ಮೊತ್ತ 309.45ಲಕ್ಷ ರೂ . ಗಳು) ಆಡಳಿತಾತ್ಮಕ 
ಅನುಮೋದನೆ ನೀಡುವಂತೆ ಮೇಲೆ ಓದಲಾದ ಪತ್ರಗಳಲ್ಲಿ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ರವರು 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . ಈ ಮೂರೂ ಕಾಮಗಾರಿಗಳಿಗೆ ಆಯವ್ಯಯದಲ್ಲಿ ಒದಗಿಸಿರುವ ಅನುದಾನ ವಾಸ್ತವಿಕ 
ಅಂದಾಜು ಮೊತ್ತದ ಶೇ .30 ಕ್ಕಿಂತ ಕಡಿಮೆ ಇರುವುದರಿಂದ ಉಲ್ಲೇಖ ( 4) ಮತ್ತು (5) ರ ಆದೇಶಗಳಲ್ಲಿ ಅನುದಾನದ 
ಮರುಹೊಂದಾಣಿಕೆ ಮಾಡಿದೆ. 

ಆಡಳಿತಾತ್ಮಕ ಅನುಮೋದನೆಗೆ ಕೋರಿರುವ ಕಾಮಗಾರಿಗಳ ಅಂದಾಜು ಪಟ್ಟಿಗಳನ್ನು 2008 - 09ನೇ ಸಾಲಿಗೆ 
ಮುಂದುವರೆಸಿರುವ 2007 - 08ನೇ ಸಾಲಿನ ಸಣ್ಣ ನೀರಾವರಿ ಬೆಳಗಾವಿ/ ಗುಲ್ಬರ್ಗಾ ವೃತ್ತದ ದರಪಟ್ಟಿಯ ದರಗಳನ್ನು ಅಳವಡಿಸಿ 
ತಯಾರಿಸಲಾಗಿದೆ. ಈ ಕಾಮಗಾರಿಗಳು ಆರ್ಥಿಕವಾಗಿ ಹಾಗೂ ತಾಂತ್ರಿಕ 

ಪ್ರಸ್ತಾಪಿಸಿರುವ ಕಾಮಗಾರಿಗಳ ಅಂದಾಜು ಮೊತ್ತ, ಆಯವ್ಯಯದ ಲೆಕ್ಕ ಶೀರ್ಷಿಕೆ, ಅನುದಾನ, ಕಾಮಗಾರಿಯ 
ಸ್ವರೂಪ ಹಾಗೂ ಅಂದಾಜಿನಲ್ಲಿ ಅಳವಡಿಸಿರುವ ಕೆಲಸಗಳ ವಿವರ, ಸೃಷ್ಟಿಯಾಗಲಿರುವ ಹೊಸ ಅಚ್ಚುಕಟ್ಟು ಹಾಗೂ ಲಾಭ 
ವೆಚ್ಚದ ಅನುಪಾತ ವಿವರಗಳನ್ನು ಅನುಬಂಧದಲ್ಲಿ ಕಾಮಗಾರಿವಾರು ನೀಡಲಾಗಿದೆ. 

ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 15 ಮಸಾವಿ 2009 ( 5) ಬೆಂಗಳೂರು, ದಿನಾಂಕ: 2ನೇ ಮಾರ್ಚ್ 2009. 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ 

ಡಕಗಳಿಸಿರುವ ಅನುಬಂಧದಲ್ಲಿ ತಿಳಿಸಿರುವ ಒಟ್ಟು ರೂ 309. 45 ಲಕ್ಷ ( ಮುನ್ನೂರ ಒಂಬತ್ತು ಅರವತ್ತು ಲಕ್ಷ 
ನಲವತೈದು ಸಾವಿರ ರೂ .) ಮೊತ್ತದ 3 ಕಾಮಗಾರಿಗಳ ಅಂದಾಜು ಪಟ್ಟಿಗಳಿಗೆ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು 
ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 
1) ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು 

ಹಾಗೂ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
2) ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ 

ಅನುಮೋದನೆ ಪಡೆದು ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
3) ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ 

ಅನುಮೋದಿಸಿದ ಅಂದಾಜು ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ 

ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು ಪ್ರಾರಂಭಿಸುವುದು. 
4) ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ/ ತಾಂತ್ರಿಕ 

ಸಮಿತಿಯು ಸಭೆಯಲ್ಲಿ ನೀಡಿರುವ ಸೂಚನೆಗಳನ್ನು ಚಾಚೂ ತಪ್ಪದೇ ಪಾಲಿಸತಕ್ಕದ್ದು. 
5) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್‌ ಕರೆದು 

ತೆಗೆದುಕೊಳ್ಳತಕ್ಕದ್ದು. 


೧೮೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

ಭಾಗ - ೧ 
6) ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ . ಸಿ. ಆರ್ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ 

ಪರಿಷ್ಕೃತ ಅಂದಾಜು ತಯಾರಿಸಿ ಟಿ.ಎ . ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ 

ಅನುಮೋದನೆಗಾಗಿ ಸಲ್ಲಿಸುವುದು. 
7) ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ 

ಪ್ರಾರಂಭಿಸಲು ಕ್ರಮ ಕೈಗೊಳ್ಳತಕ್ಕದ್ದು. 
8) ಇ.ಐ . ಆರ್.ಎಲ್/ ವರ್ಕ್ಸ್ಥಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
9) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
10 ) ನೇರ ಅಚ್ಚುಕಟ್ಟು ಹೊಂದಿರುವ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ 

ನಿರ್ವಹಣೆಯನ್ನು ಸದರಿ ಸಂಘಕ್ಕೆ ವಹಿಸತಕ್ಕದ್ದು. 
11) ಈ ಆದೇಶದ ಅನುಬಂಧದಲ್ಲಿ ಕ್ರಮಸಂಖ್ಯೆ (3) ರಲ್ಲಿನ ಕಾಮಗಾರಿಗೆ ತುಂಗಭದ್ರಾ ಹಿನ್ನೀರನ್ನು ಬಳಸಿಕೊಳ್ಳುವ 

ವಿಷಯಕ್ಕೆ ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರದಿಂದ ಅಗತ್ಯವಾದ ಅನುಮತಿಯನ್ನು ಪಡೆಯತಕ್ಕದ್ದು . 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008 , ದಿನಾಂಕ: 16 / 05/2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

- ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 

ಅನುಬಂಧ 
ಸರ್ಕಾರದ ಆದೇಶ ಸಂಖ್ಯೆ ಸನೀಇ 15 ಮಸಾವಿ 2009 , (5) ದಿನಾಂಕ 02.03.2009 

(ಮೊತ್ತ ಲಕ್ಷ ರೂ .ಗಳಲ್ಲಿ) ಹಾಗೂ ( ವಿಸ್ತೀರ್ಣ ಹೆಕ್ಟೇರ್‌ಗಳಲ್ಲಿ) 
ಕಾಮಗಾರಿ ಹೆಸರು ಅನುಬಂದ - ಇ 

ಕಾಮಗಾರಿಯ 
ವಿವರಗಳು 

ಸಂಕ್ಷಿಪ್ತ ವಿವರಗಳು 
ಅಂದಾಜು | ಅನುದಾನ | 
ಮೊತ್ತ 


ಕ್ರಮಸಂಖ್ಯೆ 


ಸ್ವೀಕೃತವಾಗಿರುವ ಅಂದಾಜುಮೊತ್ತ 


ನದಿಕೊಳ್ಳ 


ಕಾಮಗಾರಿಸ್ವರೂಪ 


ಹೊಸಅಚ್ಚುಕಟ್ಟು 

ಪುನರ್ ಸ್ಥಾಪಿಸಲಾಗುವ/ ಸ್ಥಿರೀಕರಿಸುವ ಅಚ್ಚುಕಟ್ಟು 


3 


| 


4 


8 . 


- 


10 


ಲೆಕ್ಕ ಶೀರ್ಷಿಕೆ 4702 - 00 - 101 - 5 - 01 - 139 ಅಣೆಕಟ್ಟು ಮತ್ತು ಪಿಕಪ್ - ಪ್ರಧಾನ ಕಾಮಗಾರಿಗಳು 
ಉತ್ತರಕನ್ನಡ ಜಿಲ್ಲೆ 38. 45 | 30 .00 | 9 . 00 | ಪಶ್ಚಿಮ | ಹೊಸ | 47 

ಹೊಸ ಬ್ಯಾರೇಜ್ 
ಸಿದ್ದಾಪುರ 

ವಾಹಿನಿ | ಕಾಮಗಾರಿ 

ನಿರ್ಮಾಣ 
ತಾಲ್ಲೂಕಿನ 

ಬ್ಯಾರೇಜಿನ ಉದ್ದ 
ಕಾವಚರ 

19. 00ಮೀ . 
ಪಂಚಾಯತ್ 

ಎತ್ತರ -4 .00ಮೀ . 
ಹಿತ್ತರಕೊಪ್ಪ ಹತ್ತಿರ 

ಮುಖ್ಯ 
ಬಾಂದಾರ 

ನಡುಗಂಬಗಳ 
ನಿರ್ಮಾಣ. 

ಸಂಖ್ಯೆ - 3 ಹಾಗೂ 
ಆದೇಶ ಸಂಖ್ಯೆ 

ನೆಪಮಾತ್ರ 
ಸನೀಇ 41 

ನಡುಗಂಬಗಳ 
ಮಸಾವಿ 2009 

ಸಂಖ್ಯೆ - 4 
(1) ದಿನಾಂಕ 

ಮತ್ತು ಶೇ .10ರ 
02. 03.2009 ರಲ್ಲಿ 

ಬಡ್ಡಿದರದಲ್ಲಿ ಲಾಭ 
ಅನುಮೋದಿಸಿರುವ 
ಮರು 

ಅನುಪಾತ 1.35 
ಹೊಂದಾಣಿಕೆ 

ಆಗಿರುತ್ತದೆ. 
ಅನುದಾನ 

[ 38. 45 | 30. 00 | 11 .54 | 


2 .54 


ವೆಚ್ಚದ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

೧೮೨೩ 
2 

5 | 6 | 8 | 9 

10 
ಗುಲಬರ್ಗಾ ಜಿಲ್ಲೆ | 160 .00 | 75 .00 | 22.50 | ಕೃಷ್ಣಾ | ಹೊಸ 

ಹೊಸ ಅಣೆಕಟ್ಟು 
ಸೇಡಂ ತಾಲ್ಲೂಕಿನ 

ಕಾಮಗಾರಿ 

ನಿರ್ಮಾಣ 
ದುಗನೂರ ಗ್ರಾಮದ 

ಅಣೆಕಟ್ಟು ಉದ್ದ 
ಹತ್ತಿರ ಅಣೆಕಟ್ಟು 

35 .00ಮೀ . ಮತ್ತು ಅದರ 
ನಿರ್ಮಾಣ. 

ಎರಡು ಬದಿಗಳಲ್ಲಿ 4, 
ರಿಂದ 6 ಮೀಟರ್ 

ಉದ್ದದ ಮಣ್ಣಿನ ಏರಿ 
ಆದೇಶ ಸಂಖ್ಯೆ ಸನೀಇ. 25 .50 

ಎತ್ತರ - 8.00ಮೀ . 
41 ಮಸಾವಿ 2009 (1) 

ಶೇ .10ರ ಬಡ್ಡಿದರದಲ್ಲಿ 
ದಿನಾಂಕ 02 . 03 . 2009 

ಲಾಭ ವೆಚ್ಚದ ಅನುಪಾತ 
ರಲ್ಲಿ ಅನುಮೋದಿಸಿರುವ 

1.22 
ಮರು ಹೊಂದಾಣಿಕೆ 
ಅನುದಾನ 

160 .00 | 75.00 | 48.00 
ಲೆಕ್ಕ ಶೀರ್ಷಿಕೆ 4702 - 00 - 101 - 3 - 01 - 139 ಏತ ನೀರಾವರಿ ಯೋಜನೆಗಳು - ವಿಶೇಷ ಘಟಕ ಯೋಜನೆ 
ಕೊಪ್ಪಳ ಜಿಲ್ಲೆ ಹಾಗೂ | 111.00 | 100. 00 | 30. 00 | ಕೃಷ್ಣಾ | ಹೊಸ 

ಹೊಸ ಏ . ನೀ . ಯೋ 
ತಾಲ್ಲೂಕಿನ 

ಕಾಮಗಾರಿ 

ನಿರ್ಮಾಣ. 
ಹಿರೆಕಾಸನಕಂಡಿ 

ನೀರಿನ ಮೂಲ 
ಗ್ರಾಮದ ಹತ್ತಿರ 

ತುಂಗಭದ್ರಾ ಹಿನ್ನೀರು. 
ಫಲಾನುಭವಿಗಳಿಗೆ 

of 50HP ಸಾಮರ್ಥ್ಯದ 
ಏ .ನೀಯೋ ಮೂಲಕ 

- Deepwell Turbine 
ನೀರೊದಗಿಸುವುದು. 

pump (2 ಕಾರ್ಯನಿರತ 
ಆದೇಶ ಸಂಖ್ಯೆ ಸನೀಇ. 

3 .30 

ಹಾಗೂ 1 ಸ್ಟಾಂಡ್ ಬೈ ) 
41 ಮಸಾವಿ 2009 

ಗಳನ್ನು ಬಳಸಿ 
( 2) ದಿನಾಂಕ 

500ಮೀ . ಮೀ ವ್ಯಾಸದ 
02. 03. 2009 ರಲ್ಲಿ 

ಹಾಗೂ 600. 00ಮೀ . 
ಅನುಮೋದಿಸಿರುವ 

ಉದ್ದದ ಪಿ.ಎಸ್. ಸಿ. 
ಮರು ಹೊಂದಾಣಿಕೆ 

ಏರುಕೊಳವೆಗಳ ಮೂಲಕ 
ಅನುದಾನ 

ನೀರೊದಗಿಸುವುದು. 
ಶೇ .10ರ ಬಡ್ಡಿದರದಲ್ಲಿ 
ಲಾಭ ವೆಚ್ಚದ ಅನುಪಾತ 

1.54 ಆಗಿರುತ್ತದೆ. 
111.00 | | 100 .00 33 .30 
| ಒಟ್ಟು 309 .45 | 205 . 00 | 92 .84 

- ಕೆ. ಸುಧಾಕರ ಶೆಟ್ಟಿ 
ಪಿ . ಆರ್‌ . 1124 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 

SOCIAL WELFARE SECRETARIAT 
Sub : Extending Government Guarantee in favour of National Backward Classes Finance & 

Development Corporation (NBCFDC ) New Delhi for the loans to be raised by D . Devarj 

Urs Backward Classes Development Corporation Ltd., 
Read : 1. Single file No . DBCDC/Accts /NBCEDC /Guarantee/08 -09 dated : 16 .6 .07 of 

Manageing Director, D . Devaraj Urs Backwards Classes Development Corporation 

Ltd ., 
2 . Letter No. NBCFDC /Proj/M . D /SCA /AAP /2008 / 9057 dated :03.03.08 from the 

National Backward Classes Finance & Development Corporation New Delhi. 

3 . Proceedings of the cabinet meeting held on 26 . 11. 2008 . 
Preamble : 

D . Devaraj Urs Backward Classes Development Corporation Bangalore is established for he socio 
economic upliftment of Backward classes in the State . The Corporation is implementing Loan schemes 


08898 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೦, ೨೦೦೯ 

2020 - 0 
Job Oriented Training Gangakalyana hrigation Schemes out of the funds allotted by the Government in 
the Budget in the form of share capital and grant-in -aid by the State Government in Budget. 

Government of India has established National Back ward Classes Finance & Development 
Corporation (NBCFDC ) during 1992 for the socio - economic upliftment of Backward classes in the country . 
NBCFDC is releasing funds through its State Channelising Agencies. D . Devaraj Urs Backward Classes 
Development Corporation is one of the State Channelising Agencies of NBCFDC New Delhi and has 
been implementing various loans of NBCFDC for the self employment of the Backward Classes in the 
State NBCFDC releases 85 % of project cost as loan through DBCDC to the Backward Classes 
beneficiaries 10 % of the project cost is being released by DBCDC and the remaining 5 % will be 
beneficiary s contribution NBCFDC charges 1 % to 3 % interest per annum on the loan advances to 
DBCDC and DBCDC is charging 4 % to 6 % interest per annum on the loan disbursed to beneficiaries . 

As per noms of NBCFDC th State Government has to extend GovernmentGuarantee in favour of 
NBCFDC to draw loan So far the government of Karnataka has extended Government Guarantee to the 
loan of Rs. 98 . 00 Crore to NBCFDC As against this DBCDC has availed loan of Rs . 142 . 33 Crore from 
NBCTDC DBCDC has extended loan of Rs . 176 .23 Crore to 100140 beneficiaries in the State . Out of this 
NBCTDC share of loan is Rs . 142 . 33 Crore & DBCDC share of loan is 33. 90 Crore . The DBCDC has 
repaid Rs. 81. 05 Crore towards principal and Rs. 10 .74 Crore towards interest to NBCFDC . 
NBCFDC has allocate Rs. 20 ..00 Crore to DBCDC for this following schemes. 

(Rs in lakhs) 
SI. Name of the post 

Physical 

Financial 


No . 


000VOUAW 


Agriculture & Allied Activities 

752 

200 . 00 
Small Business Artisan / Traditional Occupation 

430 

100 .00 
Service Sector 

752 

100 .00 
Transport Sector 

273 

200 .00 
5 | New Swamima Scheme 

8930 

1000 . 00 
Education Loan Scheme 

120 

60 .00 
Swayam Saksham Scheme 

60 

40 . 00 
Micro Finance Scheme 

1503 

200 .00 
9 Mahila Samridi Scheme 

602 

100 .00 
Total 

13422 

2000 .00 
The Managing Director, DBCDC has requested the Government to extend Government Guarantee 
of Rs. 20 . 00 Crore in favour of NBCFDC to disburse loans to 13422 beneficiaries belonging to bacakward 
classes in the State Hence this Order. 

Government order No . SWD 291 BMS 2008 , Bangalore , Dated : 11th December 2008 

After the examination of the proposal of the Managing Director D . Devaraj, Urs Backward Clases 
Development Corporation . Govt are pleased to extend Government Gurarantee to the extent of Rs. 20 .00 
crore (Rupees Twenty Crore only ) in favour of National Backward Classes Finance Development 
Corporation New Delhi so as to enable D . Devaraj Urs Backward Classes Development Corporation to 
secure loan for implementing term loan schemes for self employment for backward classes persons 
subject to the following conditions. 

a . The Guarantee is for the borrowing made during 2008 - 09 i.e . it will not be on revolving basis. 
b . No . support will be available from Government of Karnataka to service this borrowing . 

D . Devaraj Urs Backward Classes Development Corporation should improve its recovery to 

above 90 % within a year. 
d . Guarantee Commission should be paid as per the norms. 

This Order issues in concurrence of Finance Department given vide its Note No. FD 284 Exp 3/08 
dated 5 . 9 .2008 . 

By Order and in the name of the Governor of Karnataka , 
P . R . 1665 

M . M . BHATTE 
Under Secretary to Government, Social Welfare Department. 


